ವಚನ ಸ೦ಗೀತ 


( ಸ್ವರ ತಾಳ ಪ್ರಸ್ತಾರದೊಂದಿಗೆ) 


ಪಂ || ಗುರುಬಸವಾರ್ಯ ಹಿರೇಮಠ 


ಬಸವ ಸಮಿತಿ, ಬೆಂಗಳೂರು-೯ 


ವಚನಸಂಗೀತ 


( ಸ್ವರ ತಾಳ ಪ್ರಸ್ತಾರದೊಂದಿಗೆ) 


ಸ್ವರ ಸಂಯೋಜಕರು : 
ಸ೦!! ಗುರುಬಸವಾರ್ಯ ಹಿರೇಮಠ, 

ಕರೂರು. 


ಬಸವ ಸಮಿ 
ಬೆಂಗಳೂರು 


ಪ್ರಥಮ ಮುದ್ರಣ: ೧೯೬೮ 


( ಎಲ್ಲ ಹಕ್ಕು ಗಳು ಬಸವ ಸಮಿತಿಯದು) 


ಪ್ರಕಾಶಕರು : 
ಶ್ರೀ ಅನ್ನದಾನಯ್ಯ ಪುರಾಣಿಕ, 

ಜನರಲ್ ಸೆಕ್ರೆಟರಿ, 
ಬಸವ ಸಮಿತಿ, ಬೆಂಗಳೂರು- ೯. 


ಬೆಲೆ : ೨ ರೂ . 


ಮುದ್ರಕರು : 
ಶ್ರೀ ಅರವಿಂದ ಸಂಗೀತ ವಿದ್ಯಾಲಯ ಪ್ರೆಸ್ , 

ಅರಳೇಪೇಟೆ, ಬೆಂಗಳೂರು... ೨ 


ಮುನ್ನುಡಿ 


“ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತರಸವೆಂಬ ತೈಲವ ನೆರೆದು, ಆಚಾರವೆಂಬ 
ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿ ಸಿ ” ದಂದಿನಿಂದ ಇಂದಿನವರೆಗೆ, ನಮ್ಮ 
ನಾಡಿನಲ್ಲೆಲ್ಲಾ ಬಸವಣ್ಣನವರ ಹೆಸರು ಮನೆಮಾತಾಗಿ ಮೊಳಗುತ್ತ ಬಂದಿದೆ. 
ಕನ್ನಡ ನಾಡಿನಲ್ಲಿ ಜನ್ಮವೆತ್ತಿ ಕನ್ನಡಿಗರಾಗಿ ಬೆಳೆದು, ಕನ್ನಡದ ಮೂಲಕವಾಗಿಯೇ 
ಅಭೂತ ಪೂರ್ವವಾದ ಅನೇಕ ಮುಖ - ಕ್ರಾಂತಿಯೊಂದನ್ನು ಮಾಡಿದ ಅವರ ಬಗೆಗೆ 
ಕನ್ನಡಿಗರಿಗೆ ಅಪಾರವಾದ ಆದರ ಅಭಿಮಾನಗಳಿರುವುದು ಸಹಜವಾದುದೇ ಆಗಿದೆ . 
ಬಾಗೇವಾಡಿಯಲ್ಲಿ ಅಂಕುರಿಸಿ, ಕಲ್ಯಾಣದ ಅನುಭವಮಂಟಪ ' ದಲ್ಲಿ ಅರಳಿ, ಕನ್ನಡ 
ನಾಡಿನಲ್ಲೆಲ್ಲ ಗಮಗಮಿಸಿ ನೆರೆ ನಾಡುಗಳಲ್ಲಿಯೂ ವ್ಯಾಪಿಸಿದ “ ಬಸವನೆಂಬ 
ಬಳ್ಳಿ ' ಯು ಬಿಟ್ಟು ವಚನ ಕುಲ ಕಾಲದಿಂದ ಕಾಲಕ್ಕೆ ಪ್ರಫುಲ್ಲವಾಗಿ, ಲೋಕೆ 
ವಿಹಾರಿಗಳ ಮನಸ್ಸನ್ನು ಆಕರ್ಷಿಸಿ, ಅವರ ಕಾಳಿಕೆಯನ್ನು ಕಳೆಯುತ್ತ ; ಅವರನ್ನು 
ಮಹೋನ್ನತಿಯತ್ತ ಕರೆದೊಯ್ಯುತ್ತ , ವಿಶ್ವಬಂಧುತ್ವಕ್ಕೆ ಪ್ರೇರೇಪಿಸುತ್ತ ಉಳಿದು 
ಬ೦ದಿದೆ. 


ವೇದಾಗಮೋಪನಿಷತ್ತುಗಳ ಸಾರವನ್ನು ಸರಳಸುಂದರ ಕನ್ನಡದಲ್ಲಿ ವಿವರಿಸಿ , 
ಜನವಾಣಿಯನ್ನು ದೇವವಾಣಿಯ ಎತ್ತರಕ್ಕೆ ಎತ್ತಿದ ಸಾಹಿತ್ಯ - ಕ್ರಾಂತಿ, ಜನ್ಮ 
ವರ್ಣ, ವಂಶ, ಲಿಂಗ, ಉದ್ಯೋಗ, ಅಧಿಕಾರ ಐಶ್ವಶ್ಯ ಇತ್ಯಾದಿಗಳನ್ನು ಅವಲಂಬಿಸಿ 
ಬೃಹದಾಕಾರವಾಗಿ ಬೆಳೆದಿದ್ದ ನೀಚೋಚ್ಚ ಭಾವಗಳನ್ನು ಬೇರು ಸಹಿತ ಕಿತ್ತೊಗೆದು 
ಧರ್ಮದ ದ್ವಾರವನ್ನು ಸರ್ವರಿಗೂ ತೆರೆದಿಟ್ಟು ಸರ್ವರಿಗೂ ಸ್ವಾನುಭಾವದ ಬೆಳಕಿನಲ್ಲಿ 
ಆತೊನ್ನತಿಯನ್ನು ಸಾಧಿಸಿಕೊಳ್ಳಲ: ಸ್ವಾತಂತ್ರವಿತ್ರ ಧರ್ಮ - ಕ್ರಾಂತಿ, ಉಂಬಲ್ಲಿ 
ಉಡುವಲ್ಲಿ ಕೊಂಬಲ್ಲಿ -ಕೊಡುವಲ್ಲಿ ಕುಲವನ್ನು ನೋಡದೆ, ಆಚಾರವನ್ನು ನೋಡಿ 
ಬೇಕೆಂದು ಹೇಳಿ, ಅಸ್ಪೃಶ್ಯತೆ, ಶೂದ್ರತ್ವ -ಪ್ರೀತ್ವ ಇತ್ಯಾದಿ ಅಭಿಶಾಪಗಳಿಗೆ ಒಳ 
ಗಾಗಿ ಯುಗ - ಯುಗಗಳಿಂದ ಮೃತ ಪ್ರಾಯರಾಗಿದ್ದ ಸಾಮಾನ್ಯ ಜನರನ್ನು ಸಾಧಕ 
ರನ್ನಾಗಿ ಮಾಡಿದ ಶರಣರನ್ನಾಗಿ ಮಾಡಿದ ವಿಸ್ಮಯಜನಕವಾದ ಸಾಮಾಜಿಕ 
- ಕ್ರಾಂತಿ ಸತ್ಯ ಶುದ್ಧ ಕಾಯಕವಾವುದೇ ಆಗಲಿ ಅದು ಪವಿತ್ರವಾದುದು ಅದೇ 
ಕೈಲಾಸ , ಎಲ್ಲ ಜನರೂ ಜನನಾಯಕರೂ ಒಂದಿಲ್ಲೊಂದು ಕಾಯಕವನ್ನು 
ಮಾಡಲೇಬೇಕು, ಅನ್ಯರ ಸಂಪಾದನೆಯಿಂದ ಬದುಕುವ ಜಿಗಣೆಗಳಾಗ 
ಬಾರದು ಎಂದು ಹೇಳಿ ಸಮಾಜದಲ್ಲಿ ಸ್ವಯಂ ಪೂರ್ಣತೆಯನ್ನೂ , ಆರ್ಥಿ 
ಸ್ವಾವಲಂಬನನ್ನೂ ಶ್ರಮ , ಗೌರವ ಬುದ್ದಿಯನ್ನೂ ತಂದ ಆರ್ಥಿಕ ಕ್ರಾಂತಿ; 
ಅಂತರಂಗ - ಬಹಿರಂಗ ಶುದ್ದಿಗಳೇ ಚರಮಸಿದ್ಧಿಗೆ ಮೂಲವೆಂದು ಹೇಳಿ ಆ ಚಕಾರವೇ 


ಸ ರ್ಗ ಅನಾಚಾರವೇ ನರಕ, ಸತ್ಯವ ನುಡಿ ಯುವದೇ ದೇವಲೋಕ, ಮಿಥ್ಯವ 
ನುಡಿವುದೇ ಮರ್ತ್ಯಲೋಕ, ದಯವೇ ಧರ್ಮದ ಮೂಲ, ಸದು - ವಿನಯವೇ ಸದಾ 
ಶಿವನ ಒಲುಮೆ , ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯನಾಗಿರುವವರಿಗೆ ಮರಣವೇ 
ಮಹಾನವಮಿ - ಎಂದು ಹೇಳಿ, ನೀತಿಯ ನೆಲಗಟ್ಟಿನ ಮೇಲೆಯೇ ಸುಂದರ ಸಮಾಜ 
ಮಂದಿರ ನಿಲ್ಲಬಲ್ಲದು ಎಂದೊ ರೆದ ನೈತಿಕ - ಕ್ರಾಂತಿ; ಹೀಗೆ ಹಲವಾರು ಮೂಲ 
ಭೂತ ಕ್ರಾಂತಿಗಳ ಪ್ರವರ್ತಕರು ಬಸವಣ್ಣನವರು ; ಭಾರತದ ಇತಿಹಾಸದಲ್ಲಿ ಬಸವ 
ಯುಗ, ನಿಜವಾಗಿಯೂ ಸುವರ್ಣ ಯುಗ; ಅದುಮರಕಳಿಸಿ ಊರ್ಜಿತನಾಗಬೇಕೆಂ 
ಬುದೇ ನಮ್ಮ ಗುರಿ . 


ಈ ' ಬಸವ ವಚನಾಮೃ ತದ ' ಗ್ರಂಥದಲ್ಲಿ ೧೦೮ ವಚನಗಳು ಮಾತ್ರ ಸಮಾ 
ವೇಶಗೊಂಡಿದ್ದರೂ ಬಸವಣ್ಣನವರು ದೇವರು ಜಗತ್ತು - ಜೀವಗಳ ಬಗ್ಗೆ , ಸರ್ವ 
ಸಮಾನತೆಯ ಬಗ್ಗೆ , ಕಾಯಕದ ಬಗ್ಗೆ ಅಂತರಂಗ - ಬಹಿರಂಗ ಶುದ್ದಿಗಳ ಸಾಧನೆಯ 
ಬಗ್ಗೆ , ದೇವರನೊಲಿಸುವ ದಾರಿಯ ಬಗ್ಗೆ ವ್ಯಕ್ತಪಡಿಸಿರುವ ಎಲ್ಲಾ ವಿಚಾರಗಳೂ 
ಇವುಗಳಲ್ಲಿ ಅಡಕವಾಗಿವೆಯೆಂದು ಹೇಳಬಹುದು. 


ಈ ಗ್ರಂಥದಲ್ಲಿರುವ ವಚನಗಳಿಗೆ ಸಂಗೀತ ವಿರ್ದ್ವಾ ಸಂ || ಗುರುಬಸವಾರ್ಯ 
ಗವಾಯಿಗಳು ಸ್ವರ ಮತ್ತು ತಾಳಗಳನ್ನು ಅಳವಡಿಸಿಕೊಟ್ಟು ಉಪಕರಿಸಿದ್ದಾರೆ. 
ಶ್ರೀ ಗವಾಯಿಗಳು ಗಾನಯೋಗಿ ಉಭಯಗಾಯನಾಚಾರ್ಯ ಕೈ | ಪಂ || ಪಂಚ್ 
ಕ್ಷರ ಗವಾಯಿಗಳವರ ಶಿಷ್ಯರು ಮತ್ತು ರಾಜ್ಯ ಸಂಗೀತನಾಟಕ ಅಕಾಡೆಮಿ ಪ್ರಶಸ್ತಿ 
ವಿಜೇತರು , ಈ ಗ್ರಂಥದಲ್ಲಿನ ವಚನಗಳಿಗೆ ಸರಳವಾಗಿ ಸ್ವರ ತಾಳಗಳನ್ನು ಸಂಯೋ 
ಜಿಸಿ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತೆ ಮತ್ತು ಪ್ರತಿಯೊಬ್ಬರಿಗೂ ನೇರ 
ವಾಗಿ ಮನ ಮುಟ್ಟಿ ರಂಜನೆಯಾಗುವಂತೆ ತುಂಬಾ ಶ್ರದ್ಧೆವಹಿಸಿ ಶ್ರಮಿಸಿದ್ದಾರೆ, 
ಅವರಿಗೆ ಧನ್ಯವಾದಗಳು . 


ಈ ಗ್ರಂಥದ ಪ್ರಕಟಣೆಗಾಗಿ ಚಿತ್ರದುರ್ಗದ ಪ್ರಸಿದ್ದ ದಂತವೈದ್ಯರಾದ ಡಾ || 
ಎಸ್ . ಚನ್ನಬಸಪ್ಪನವರು ಮತ್ತು ಅವರ ಸಹೋದರ ಪ್ರಸಿದ್ದ ನೇತ್ರವೈದ್ಯರಾದ 
ಡಾ || ಎಸ್ . ಶಿವನಪ್ಪನವರು ಲಿಂಗೈಕ್ಯರಾದ ತಮ್ಮ ಪೂಜ್ಯ ಮಾತಾಪಿತೃಗಳಾದ 
ಸಾಣೆಕೆರೆ ಚನ್ನವೀರಪ್ಪ ಮತ್ತು ನೀರನ್ನು ಇವರ ಪುಣ್ಯ ಸ್ಮರಣೆಗಾಗಿ ೩೦೦೩ ರೂಪಾ 
ಯಿಗಳನ್ನು ಕೊಟ್ಟು ಉಪಕರಿಸಿದ್ದಾರೆ. ದಿ|| ಚನ್ನವೀರಪ್ಪನವರು ತುಂಬಾ 
ಅನುಭಾವಿಗಳು , ದಾನಶೀಲರು ಪುಣ್ಯಜೀವಿಗಳು , ಅವರ ಪುತ್ರರಾದ ಡಾ || ಚನ್ನ 
ಬಸಪ್ಪನವರು ಮತ್ತು ಡಾ | ಶಿವಪ್ಪನವರು ಈ ದಾನವನ್ನಿತ್ತು ಸ್ತುತ್ಯ ಕಾರ್ಯವನ್ನೆ 
ಸಗಿದ್ದಾರೆ. ಅವರಿಗೆ ಅನಂತಾನಂತ ಕೃತಜ್ಞತೆಗಳು. 


( ೫ ) . 


ಈ ಗ್ರಂಥವನ್ನು ಅಂದವಾಗಿ ಸಕಾಲಕ್ಕೆ ಮುದ್ರಿಸಿಕೊಟ್ಟು ಬೆಂಗಳೂರು ಶ್ರೀ 
ಅರವಿಂದ ಸಂಗೀತ ವಿದ್ಯಾಲಯ ಪ್ರೆಸ್ಸಿನ ಸಂಚಾಲಕರಾದ ಶ್ರೀ ಆರ್ . ವಿ . ಶೇಷಾದ್ರಿ 
ಗವಾಯ್ ಶ್ರೀ ಎ. ವಿ. ವೆಂಕಟಕೃಷ್ಣರವರು ಸ್ತುತ್ಯಾರ್ಹರಾಗಿದ್ದಾರೆ. 


8 . ಡಿ . ಜತ್ತಿ , 

ಕೆರ್ಮನ್ . 


ಪಂ : ಪುಟ್ಟರಾಜ ಗವಾಯ್ 


ಗದಗ, 
ತಾ || ೯ - ೫ - ೧೯೬೬ , 


* ಅಜರಾಮರವತ್ ಪ್ರಾಜೈವಿದ್ಯಾ ಅರ್ಥ೦ಚ ಸಾಧಯೇತ್ ” ಎಂಬ 
ಸುಭಾಷಿ ತೋಕ್ತಿಯಂತೆ “ ಶ್ರೀ ವಿದ್ವಾನ್ ವೇ || ಗುರುಬಸವಾರ್ಯ ಗವಾಯ್ 
ಹಿರೇಮಠ, ಇವರು ಸಂಗೀತ ವಿದ್ಯಾರ್ಜನೆಯಲ್ಲಿ ತತ್ಪರರಾಗಿ , ಅದರಲ್ಲಿ ಪೂರ್ಣತೆ 
ಯನ್ನು ಅಂದರೆ, ಫಲವನ್ನು ಪಡೆದವರಂದು ಹೇಳುವುದಕ್ಕೆ ಈ “ ವಚನಸಂಗೀತ ? 
ವೆಂಬ ಗ್ರಂಥವೇ ಸಾಕ್ಷಿ ! ಇದರಲ್ಲಿ ಶ್ರೀ ಬಸವೇಶ್ವರರು , ಅಕ್ಕಮಹಾದೇವಿ, ಪ್ರಭು 
ದೇವರು, ಚನ್ನ ಬಸಣ್ಣನವರು , ಮೊದಲಾದ ಶಿವಶರಣರ ವಚನಗಳಿಗೆ ಅರ್ಥ ಭಿನ್ನ 
ನಾಗದಂತೆ ಸಂಗೀತವನ್ನು ಜೋಡಿಸಿ ತಮ್ಮ ಸಂಗೀತ ವಿದ್ಯಾ ಪರಿಶ್ರಮವನ್ನು ವ್ಯಕ್ತ 
ಗೊಳಿಸಿದ್ದಾರೆ. ಈ ವಚನಗಳಿಗೆ ಸ್ವರವನ್ನು ಬರೆದಿರುವುದರಿಂದ ಎಲ್ಲಾ ವಾದಕರೂ , 
ಗಾಯಕರೂ , ಸುಲಭವಾಗಿ ಹಾಡಲಿಕ್ಕೆ ಬಾರಿಸಲಿಕ್ಕೆ ಬರುವಂತೆ ಅನುಕೂಲಮಾಡಿ 
ಕೊಟ್ಟಿದ್ದಾರೆ. 


ವಚನಗಳ ಅರ್ಥದ ರಸಕ್ಕನುಗುಣವಾಗಿ ರಾಗಗಳನ್ನು ಜೋಡಿಸಿ, ಕೇಳುವವರು 
ಭಾವಮುಗ್ಗವಾಗುವಂತೆ ಸರಿಗೊಳಿಸಿದ್ದಾರೆ. ಒಟ್ಟಾರೆ ಹೇಳಬೇಕೆಂದರೆ , ಈ 
ಗ್ರಂಥವು ಬಹಳ ಉತ್ಕೃಷ್ಟವಾಗಿದೆ. ಇವರು ಇದೇ ರೀತಿ ಅನೇಕ ಗ್ರಂಥಗಳನ್ನು 
ಬರೆದು ಕನ್ನಡಜನಕ್ಕೆ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸಿ ವಿರಮಿಸುತ್ತೇನೆ. 


ಸದ್ಭಕ್ತರ ವಿಧೇಯ ತ್ರಿಭಾಷಾ ಕವಿ , 
ಪಂ !! ಪುಟ್ಟರಾಜ ಗವಾಯಿಗಳು , 

ವೀರೇಶ್ವರ ಪುಣ್ಯಾಶ್ರಮ , ಗದಗ 


( ೭ ) 


ಚೇರ್‌ಮನ್ 
ಮೈಸೂರುಸ್ಟೇಟ್ ಸಂಗೀತ ನಾಟಕ ಅಕಾಡಮಿ 

ಸಂಗೀತ ಸ್ಥಾಯಿ ಸಮಿತಿ 


ರಾಣೇಬೆನ್ನೂರು 
ತಾ ! 22 - 4 - 1966 


ಸಂಗೀತ ವಿದ್ವಾನ್ ಶ್ರೀ ಗುರುಬಸವಾರ್ಯ ಅವರು ಸಂಗೀತಕ್ಕಾಗಿಯೇ ತಮ್ಮ 
ಜೀವನ ಮೀಸಲಿಟ್ಟವರು , ಆಳವಾದ ಅಧ್ಯಯನ, ಪಕ್ವವಾದ ಅನುಭವವನ್ನು ಅವರು 
ಸಂಪಾದಿಸಿಕೊಂಡಿದ್ದಾರೆ. ಪ್ರಸ್ತುತ ವಚನ ಸಂಗೀತ' ಗ್ರಂಥದಲ್ಲಿ ಶ್ರೀ ಬಸವೇಶ್ವರರ 
ವಚನಾಮೃ ತಗಳ ಭಾವಕ್ಕೆ ತಕ್ಕ ಭಾವನೋತ್ಪಾದಗಳ ರಾಗಗಳನ್ನು ಜೋಡಿಸಿ, 
ಮೂಲದ ಭಾವಕ್ಕೆ ಕುಂದಿಲ್ಲದ ರೀತಿಯಲ್ಲಿ ಬರೆದಿದ್ದಾರೆ. ಸಂಗೀತಾಭ್ಯಾಸಿಗಳಿಗೆ 
ಇದೊಂದು ಉತ್ತಮ ಸಾಧನವಾಗುವುದರಲ್ಲಿ ಸಂದೇಹವಿಲ್ಲ. ಸ್ವರಗಳ ಸಹಾಯದಿಂದ 
ವಚನಗಳನ್ನು ಹಾರ್ಮೋನಿಯಮ್, ವೀಣಾ, ಕೊಳಲುಗಳಲ್ಲಿ ಸುಲಭವಾಗಿ ನುಡಿಸ 
ಬಹುದಾಗಿದೆ. ಈ ಗ್ರಂಥದಿಂದ ಹಿಂದೂಸ್ತಾನಿ ಸಂಗೀತ ಹಾಗೂ ಶ್ರೀ ಬಸವೇಶ್ವರರ 
ವಚನಗಳ ಪ್ರಭಾವ ಸಾಮಾನ್ಯರಿಗೂ ಆಗುವಲ್ಲಿ ಯಾವ ಸಂದೇಹವೂ ಇಲ್ಲ 


ಬಸವರಾಜ ಬಿ , ಮನಸೂರ 

ಸಂಗೀತ ವಿಶಾರದ 


. 


- ಧಾರವಾಡ 
ತಾ ! 16 - 5 - 1966 


- ಶ್ರೀ ಗುರುಬಸವಾರ್ಯ ಹಿರೇಮಠ ಇವರು ಬರೆದ ' ವಚನ ಸಂಗೀತ' ಪುಸ್ತಕ 
ವನ್ನು ನೋಡಿದೆ ಇದು ವಚನಗಳನ್ನು ಸಂಗೀತದಲ್ಲಿ ಹೌ ಡಬಲ್ಲ ರೀತಿಯಲ್ಲಿ 
ಬರೆದಿದ್ದಾರೆ. ಈ ಪುಸ್ತಕವು ಚೆನ್ನಾಗಿದೆ ಎಂದು ನನ್ನ ಅಭಿಪ್ರಾಯ. 


ಸಂಗೀತ ರತ್ನ ಮಲ್ಲಿಕಾರ್ಜುನ ಮನಸೂರ 


ನನ್ನ ನುಡಿ 


ವಚನ ಸಂಗೀತ ಪುಸ್ತಕವನ್ನು ಬರೆಯಲು ಸದ್ಗುರುಗಳೂ ಶ್ರೀ ಮ . ನಿ . ಪ್ರ . ಸ್ವ . 
ಕೊಪ್ಪಳದ ಗವಿ ಮಠಾಧ್ಯಕ್ಷರೂ ಆದ ಶ್ರೀ ಮರಿಶಾಂತವೀರ ಮಹಾಸ್ವಾಮಿಗಳವರು 
1940ನೇ ಇಸ್ವಿಯಲ್ಲಿ ಅಪ್ಪಣೆ ಕೊಡಿಸಿದರು . ಅದೇ ವರ್ಷ ಸಾದಾರೀತಿಯಿಂದ 
ಬರೆದು ಅಚ್ಚು ಮಾಡಿಸಿ ಪ್ರಕಟಿಸಿದೆನು . 


ನನ್ನ ಸಂಗೀತ ವಿದ್ಯಾಗುರುಗಳೂ , ಸಂಗೀತಾಚಾರ್ಯರೂ ಆದ ಪಂಡಿತ 
ಲಿಂ !! || ವೇ ಪಂಚಾಕ್ಷರ ಗವಾಯಿಗಳವರು ವಚನ ಸಂಗೀತ ಪುಸ್ತಕವನ್ನು ನೋಡಿ 
ಆನಂದಭರಿತರಾಗಿ, ಸಂಗೀತ ಶಾಸ್ತ್ರೀಯ ಪರಿಚಯ , ವಚನಗಳಿಗೆ, ಸ್ವರಬದ್ದ 
ತಾಳ ಬದ್ದವಾಗಿ ಬರೆಯಲು ಅಪ್ಪಣೆಕೊಡಿಸಿದರು . ಅವರ ವಿಚಾರದಂತೆ ಪುಸ್ತಕ 
ವನ್ನು ಬರೆಯುವದು ಇಲ್ಲಿಯವರೆಗೆ ಆಗಿರಲಿಲ್ಲ . 


ಮಾನ್ಯ ಸಚಿವರೂ ಬಸವಸಮಿತಿಯ ಅಧ್ಯಕ್ಷರೂ ಆದ ಶ್ರೀ ಬಿ. ಡಿ. ಜತ್ರಿ 
ಯವರಿಗೆ ವಚನ ಸಂಗೀತ ಪುಸ್ತಕವನ್ನು ಕಳಿಸಿ , ವಚನಗಳಿಗೆ ಸ್ವರಬದ 
ತಾಳಬದ್ದವಾಗಿ ವಚನ ಸಂಗೀತ ಬೆರೆಯಬೇಕೆಂದಿರುವೆ ಎಂದು ಕಾಗದ ಬರೆದೆನು 
ಅವರು ಬಸವ ವಚನಾಮೃತ ಎಂಬ ಪುಸ್ತಕವನ್ನು ಕಳಿಸಿ, ಈ ಪುಸ್ತಕದಲ್ಲಿಯ 
ವಚನಗಳಿಗೆ ಸಂಗೀತಶಾಸ್ತ್ರಕ್ಕನುಸರಿಸಿ ಸ್ವರ, ತಾಳಬದ್ದವಾಗಿ ಬರೆಯಿರಿ. ನಾವು 
ನನ್ನು ಬಸವ ಸಮಿತಿಯಿಂದ ಪ್ರಿ೦ಟು ಮಾಡಿಸುತ್ತೇವೆಂದು ಕಾಗದ ಬರೆಯಿಸಿದರು . 
ಅವರ ಕರುಣೆಯಿಂದ ಈ ಪುಸ್ತಕವನ್ನು ಬರೆದಿರುವೆನು . 


- ಈ ಪುಸ್ತಕದಲ್ಲಿ ಹಿಂದುಸ್ತಾನೀ ಸಂಗೀತ ಶಾಸ್ತ್ರ ಪದ್ಧತಿಯಂತೆ ರಾಗಗಳ 
ಸಂಕ್ಷಿಪ್ರ ಶಾಸ್ತ್ರೀಯ ಪರಿಚಯ ರಾಗಗಳ ಆರೋಹಣ , ಅವರೋಹಣ, ವಾದಿ , 
ಸಂವಾದಿ, ರಾಗದ ಮುಖ್ಯ ಅಂಗ ಹಾಡುವ ಸಮಯ , ಇವೇ ಮುಂತಾದ ವಿಷಯ 
ಗಳನ್ನೂ ಬಸವ ವಚನಾಮೃತದ ಅವAಲ್ಯವಾದ ನೂರು ಎಂಟು ವಚನಗಳಿಗೆ 
ಪ್ರಸಿದ್ದವಾದ ಐವತ್ತು ರಾಗಗಳಲ್ಲಿ ಸ್ವರ, ತಾಲಬದ್ದವಾಗಿ ಬರೆದಿರುವೆನು. 


ಸಂಗೀತ ವಿದ್ಯೆಯನ್ನು ಕಲಿಯುವವರು ಈ ಪುಸ್ತಕದ ಸಹಾಯದಿಂದ ಕೆಲವೇ 
ದಿನಗಳಲ್ಲಿ ಸಂಗೀತ ವಿದ್ಯೆಯನ್ನು ಕಲಿಯುವದಲ್ಲದೇ ಈ ಪುಸ್ತಕದಲ್ಲಿರುವ ವಚನ 
ಗಳನ್ನು ಸರಾಗವಾಗಿ ಹಾ ಡ ಲಿಕ್ಕೆ ಸಾಧ್ಯವಾಗುವಂತೆ ಸುಲಭ ಶೈಲಿಯಿಂದ 
ಬರೆದಿರುವೆ. 


ಸಂಗೀತ ವಿದ್ವಾಂಸರು ಸದುಹೃದಯದಿಂದ ಈ ಪುಸ್ತಕವನ್ನು ಅವಲೋಕಿಸಿ 
ಪ್ರೋತ್ಸಾಹ ಕೊಡುವುದಲ್ಲದೇ ಈ ಪುಸ್ತಕದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ 
ತಿಳಿಸಿದಲ್ಲಿ ಮುಂದಿನ ಅಚ್ಚಿನಲ್ಲಿ ಸರಿಪಡಿಸಲಾಗುತ್ತದೆ. 


ಈ ಸಂದರ್ಭದಲ್ಲಿ ಧಾರವಾಡದ ಮುರುಘಾ ಮಠಾಧ್ಯಕ್ಷರೂ , ತ್ರಿವಿಧ ದಾಸೋಹ 
ಮೂರ್ತಿಗಳೂ ಆದ ಶ್ರೀ ಮ !! || ಪ್ರ !! ಸ್ವ || ಲಿಂಗೈಕ್ಯ ಮೃತ್ಯುಂಜಯ ಮಹಾ 
ಸ್ವಾಮಿಗಳವರನ್ನೂ ಹಾಗೂ ಶಿವಯೋಗ ಮಂದಿರದ ಸಂಸ್ಥಾಪಕರೂ , ವೀರಶೈವ 
ಮಹಾಸಭೆಯ ಸಂಸ್ಥಾ ಕರೂ ಆದ ಶ್ರೀ ಮ || ೩ | ಪ್ರ !! ಸ್ವ || ಲಿಂಗೈಕ್ಯ ಹಾನಗಲ್ಲ 
ಶ್ರೀ ಕುಮಾರ ಮಹಾಸ್ವಾಮಿಗಳವರನ್ನೂ ತ್ರಿಕರಣಪೂರ್ವಕವಾಗಿ ಸ್ಮರಿಸುತ್ತೇನೆ, 


ವೇದಾಗಮಗಳಲ್ಲಿಯೂ ಕಾಣದ ಮಹಾನುಭವವನ್ನು ಸಂಪಾದಿಸಿ ತಾವೊಬ್ಬನೇ 
ಸವಿಯದೆ ವಿಶ್ವದ ಜನಾಂಗವೆಲ್ಲ ಅನುಭವಿಸಲೆಂದು ಅಣ್ಣಗಳಿರಾ , ಅಪ್ಪಗಳಿರಾ, 
ಸ್ವಾಮಿಗಳಿರಾ ಎಂದು ಕರುಣೆಯಿಂದ ಎಲ್ಲರಿಗೂ ತಿಳಿಯುವಂತೆ ಕನ್ನಡದಲ್ಲಿ ಬೋಧಿ 
ಸಿದ ಮಹಾನುಭಾವಿಗಳಾದ ಮಹಾತ್ಮರಾದ ಶ್ರೀ ಶಿವಶರಣರ ವಚನಾಮೃತಗಳಿಗೆ 
ಸಂಗೀತ ಬರೆಯಲು ನನಗೆ ಸದವಕಾಶ ಕಲ್ಪಿಸಿಕೊಟ್ಟು ನಾನು ಬರೆದ ವಚನಸ೦ಗೀತೆ 
ವೆಂಬ ಮಸ್ತಕವನ್ನು ಅಚ್ಚು ಮಾಡಿಸಿ ಪ್ರಕಾಶಗೊಳಿಸಿದ್ದಕ್ಕಾಗಿ ಬಸವ ಸಮಿತಿಯ 
ಅಧ್ಯಕ್ಷರೂ ಮತ್ತು ಮೈಸೂರು ಸರ್ಕಾರದ ಆಹಾರ ಸಚಿವರೂ ಆದ ಶ್ರೀ ಬಸಪ್ಪ 
ದಾನಪ್ಪ ಜತ್ತಿಯವರಿಗೂ ಬಸವಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳೂ ಮತ್ತು 
ಮೈಸೂರುಶ್ರೇಷ್ಟ ನ್ಯಾಯಾಲಯದ ವಕೀಲರೂ ಆದ ಶ್ರೀ ಅನ್ನಾ ದಾನಯ್ಯ ಪುರಾ 
ಣಿಕ ಅವರಿಗೂ ಮತ್ತು ಬಸವಸಮಿತಿಗೂ ನಾನು ಚಿರರುಣಿಯಾಗಿರುತ್ತೇನೆ. 


ವಿದ್ವಜ್ಞನ ವಿಧೇಯ , 
ವಿದ್ವಾನ್ ಶ್ರೀ ಗುರುಬಸವಾರ್ಯ ಹಿರೇಮಠ 


ವಿ ಷ ಯಾ ನು ಕ್ರಮ ಣಿ ಕೆ. 


ವಚನಗಳು 


ರಾಗಗಳು 


- ಪುಟ 


15 


17 


ಗುರುಸ್ತೋತ್ರ 
ಶ್ರೀ ವಿಫ್ರೆಶ್ವರಸ್ತೋತ್ರ 

ಬಸವೇಶ್ವರಸ್ತೋತ್ರ 
1 ಜಗದಗಲ ಮುಗಿಲಗಲ. 

ಬಸಂತ 
2 ಎತ್ತ ನೋಡಿದರತ್ತ 

ಪೀಲು 
3 .: ದೇವನೊಬ್ಬ ನಾಮ ಹಲವು 
4 ನೀನೊಲಿದರೆ ಕೊರಡು ಕೊನರುವುದು ಸೂರ್ಯ 
5 ನಂಬರು ನೆಚ್ಚರು 

ದೇಸಕಾರ 
6 ನಾದಪ್ರಿಯ ಶಿವಲೆಂಬರು 

ಶಂಕರ 
7 ಕಾಮವೇ ಕೋ ಲಿಂಗಪ್ರೇಮಿ 

ಭೀಭಾಸ 
8 ಎನ್ನ ನುಡಿಯೊಂದು ಪರಿ 

ತಿಲಂಗ 
9 ಚಕೋರಂಗೆ ಚಂದ್ರಮನ 
10 ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚು ವುದಯ್ಯ ದುರ್ಗ 
11ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ವಾರ ಬಿಹಾರ 
12 . ಒಲವಿಲ್ಲದ ಪೂಜೆನೇ ಹವಿಲ್ಲದ ಮಾಟ ಶಿವರಂಜಿನಿ 

25 
13 ವಚನದಲ್ಲಿ ನಾಮಾಮೃತ ತುಂ ಬಿ. ಭೀಮಪಲಾಸ 
14 ನೆಚ್ಚಿದೆನೆಂದರೆ ಮೆಚ್ಚಿ ದೆನೆಂದರೆ 

ಪಹಡಿ 
ಅರ್ಥರೇಖೆ ಇದ್ದಲ್ಲಿ ಫಲವೇನು ಜೀವನ್ನುರಿ 
16 ಆಡಿದರೇನೋ ಹಾಡಿದರೇನೋ 

ದೇಸೀ 
17 ಮರ್ತ್ಯಲೋಕವೆಂಬುದು 

ಪೂರ್ಯಾಧನಾ 35 
18 ಪುಣ್ಯ ಪಾಪವೆಂಬುವು ತಮ್ಮಿಷ್ಟವು ಕಂಡಿರೇ ಅಲಯಾ ಬಿಲಾವಲ್ 37 
19 ದೇವಲೋಕಮರ್ತ್ಯಲೋಕ 

ಕೇದಾರ 
20 ಜಗವ ಸುವುದು ನಿನ್ನ ಮಾಯೆಯಯ್ಯ ಕಾಪಿ 
21 ಉಳ್ಳವರು ಶಿವಾಲಯವ ಮಾಡುವರು ಭೂಪ 


23 


27 


3 ) 


33 


22 ಕರ ಘನ ಅಂಕುಶಕಿರಿದೆನ್ನ ಬಹುದೇ ಮಾಂಡ್ 
23 ಜ್ಞಾನದ ಬಲದಿಂದ 

ಪೀಲು 
24 ಅ೦ ದಣನನೆನೇರಿದಸೊಣಗನಂತೆ ಕಾಫಿ 
25 ಹರಿವ ಹಾವಿಗಂಜೆ ಉರಿವನಾಲಿಗೆ ಗಂಜೆ ಅತಾಣ 
26 ತೊರೆಯ ಮೀವ ಅಣ್ಣಗಳಿರಾ 

ಪೀಲು. 
27 . ಎಲ್ಲಿ ನೋಡಿದಡಲ್ಲಿ ಮನವೆಳಿಸಿದ ಡಾಣೆ ಬಹಾರ್ 
29 ಮಾಡಿಮಾಡಿಕೊಟ್ಟು ರು ಮನವಿಲ್ಲದೆ ಮಿಯಾತೋಡಿ 
29 ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ ಬಿಹಾರ್ 
30 ಲೋಕದ ಡೊಂಕ ನೀವೇಕೆ ತಿದ್ದುವಿರಿ , ಭೈರವ 
31 ಅಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂದೆ ಖಂ ಬಾವತಿ 
32 ಕಂಡ ಭಕ್ತರಿಗೆ ಕೈ ಮುಗಿವಾತ 

ಪೀಲು 
33 ನುಡಿದರೆ ಮುತ್ತಿನ ಹಾರದಂತಿರಬೇಕು ದರ್ಬಾರಿಕಾನಡ 
34. ಆದ್ಯರ ವಚನ ಪರುಷ ಕಂಡಣ್ಣಾ 

ಜಯ ಜಯ ವಂ ತಿ . 
35 ಹಾವು ತಿಂದವರ ನುಡಿಸಬಹುದು 

ಚಂದ್ರ ಈ೦ಸ 
36 ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ ಪಟದೀಪ 
37 . ಹಾಲೆಂಜಲುಪೆಯ್ತನ, ಉದಕಲೆಂಜಲು ದೇಸ್ 
38 ಕಾಗೆಯೊಂದು ಅಗಳ ಕಂಡರೆ 

ತಿಲಕ ಕಾಮೋದ್ 
39 ತನುವನೋಯಿಸಿ ಮನವ ಬಳಲಿಸಿ ಅಂಬಿಕಾ 
40 ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಭೈರವ 
41 ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಪಹಡಿ 
42 ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, 
43 ವ್ಯಾಧನೊಂದು ಮೊಲನ ತಂದರೆ 

ಸಾರಂಗ 
4.4 ಕಾಲಲಿ ಕಟ್ಟಿದ ಗುಂಡು 

ಮಾರನಾ 
45 ಪಾಪಿಯ ಧನ ಪ್ರಾಯಶ್ಚಿತ್ತಕಲ್ಲದೇ ಹಮಾರ . 
46 ಬರೆದರೆ ನೆನೆಯದು ನರೆದರೆ ಬಾಡದು ಕಲಾವತಿ 
47 ಕಲ್ಲ ನಾಗರ ಕಂಡರೆ ಹಾಲನೆರೆಯೆಂಬರು ಭೀವಪಲಾಸ್ 
48 ದೈತಾ ತನ ನೋಡಿಏನು ಮಾಡುವಿರಯ್ಯ ಛಾಯಾನಟ 
49 ನಾಳೆ ಒಪ್ಪದು ನಮಗಿ೦ದೆ ಬರಲಿ 

ಭೀಮಾಪಲಾಸ 
5 ) ಉ೦ಬಲ್ಲಿ ಉಡುವಲ್ಲಿ ಕ್ರಿಯಳಿಯಿತೆ೦ಬರು ಗೌಡನಲ್ಲಾರ್ 
51 ಸೆಟ್ಟ ಎಂದೆಂಬೆನೆ ಸಿರಿಯಾಳನ 

ಮಧುಕಂಸ 
52 ಕೋಲುವನೇ ಮಾದಿಗ 


88 


92 


98 


100 


102. 


104, 
106, 


ನಂದ 


108 


110 


112 


114, 


116 


118 


120 


122 
124 
126 
127 


128 


129 
13 ) 
131 


53 : ನೆಲನೊಂದೆ ಹೊಲಗೇರಿ 

ಮಿಯ್ಯ ಮಲ್ಯರ್ 
54 ದಯವಿಲ್ಲದ ಧರ್ಮ ದಾವುದಯ್ಯ 

ಅಸಾವರಿ 
55 ಕಳಬೇಡಕೊಲಬೇಡ 

ಯಮನ್ 
56 ಎನಗಿಂತ ಕಿರಿಯರಿಲ್ಲ 

ಖಮಾರ್ಚ್ 
57 ನ್ಯಾಯನಿಷ್ಟುರಿ 

ಮುಲ್ಲಾನಿ 
58 ಹೊನ್ನಿನೊಳಗೊಂದೊರೆಯ 

ಸೋಹನಿ 
59 ಬ್ರಹ್ಮಪದವಿಯನೊಲ್ಲೆ 

ಸುಸ್ಸಾ ರಂಗ 
60 ಭಕ್ತಿಯಿಲ್ಲದ ಬಡವನಾನಯ್ಯ 

ಮಾಲಕಂಸ 
61 ಬಸವ ಬಾರೆ ಮರ್ತ್ಯಲೋಕದೊಳಗೆ ಜೋಗಿಯ 
62 ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಖಂ ಬಾವತಿ 
63 ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ಖಮಾಜ್ 
64 ಪರಿಣಾಮದೊಳಗೆ ಮನದ ಪರಿಣಾಮವೇ ಭೈರವ 
65 ಗುರುಶಿಷ್ಯ ಸಂಬಂಧವೇನೆಂದು 

ಮಾಂಡ್ 
66 ಎನ್ನ ನಾಮಕ್ಷೇಮ ನಿಮ್ಮದಯ 

ತಿಲಂಗ 
67 ಇಳೆ ನಿಮ್ಮದಾನ ಬೆಳೆ ನಿಮ್ಮ ದಾನ ಭೈರವಿ 
68 ಹಾಡಿರೋ ಜಿಂಹೈ ದಣಿಯದೆ ಲಿಂಗವ ಮಿಯ್ಯಾತೋಡಿ 
69 ಅರಸಿ ತೋಳಲಿದರಿಲ್ಲ ಬಯಸಿ ಹೊಕ್ಕರೆ ಇಲ್ಲ ಭೈರವಿ 
70 ಇವನಾರವ ಇವನಾರವ 

- ತಿಲಕಕಾಮೋದ್ 
71 ದೇಶಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಭಾಗಶ್ರೀ 

ಮರನೊಳಗಣ ಪತ್ರೆ ಫಲಂಗಳು - ಸಾರಂಗ. 
73 ಊರಸೀರೆಗೆ ಅಸಗ ತಡಬಡಗಾಗುವಂತೆ ಕಾಫಿ 
74 ಸತ್ಯವಿಲ್ಲದವರೊಡನೆ ಸಹಸ್ರಕೊಮ್ಮೆ ಹಮೀರ 
75 ದಾಸಿಯರ ಸಂಗ ಕಸನೀರು ಹೊರಸಿತ್ತು ಜೀವನ್ನುರಿ 
76 ಕಾಡಬೇಡ ಕಂಡವರ ಬೇಡ ಬೇಡ ನರುಗಳ | ಸೋಹವಿ 
77 ಕೆರೆಹಳ್ಳ ಭಾವಿಗಳು ಮೈದೆಗೆದರೆ 

ಭೂಪ 
78 ಬೆಟ್ಟಕ್ಕೆ ಚಳಿಯಾದೊಡೆ 

ಪಟದೀಪ 
79 ಆಶೆಯಿಂದ ಬಿಟ್ಟು, ಕಿರಿಯರಿಲ್ಲ 

ತಿಲಂಗ. 
80 ಆಶೆಯುಳ್ಳನಕ್ಕ ನೊಬ್ಬರ 

ದೇಶ| 
81 ಕಂಗಳಾಲಯ ಕರಿಯನಾಳದಲ್ಲಿ 

ಅಂಬಿಕಾ 
82 ಎತ್ತ ನೇರಿದ ಕರ್ತನೊಬ್ಬ ನೇ ಜಗಕೆಲ್ಲ ಸಾರಂಗ. 
83 ತಾಯಿ ತಂದೆ ಇಲ್ಲದಾಕಂದಾ 

ಮಾಂಡ್ 


32 


133 
135 


136 


72 


136 


140 


141 


143 


145 
147 
148 


149 
151 


152 
153 


15 .. 


೧೩ 


156 
157 


158 


159 
160 


161 


0 


84 ಆಕಾಶವ ಮೀರುವ ತರುಗಿರಿಗಳುಂಟೆ, ಶಂಕರಾ 
85 ಆಸೆಗೆಸತ್ತುದುಕೋಟಿ ಆಮಿಷಕ್ಕೆ 
8 ) ಕಾಳಮಾನ ಸರಿಸವವರೆಯೇ 

ದುರ್ಗಾ 
87 , ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಬಿಹಾರ್ 
88 ನಿಷ್ಠೆಯುಳ್ಳ ಭಕ್ತನಟ್ಟ ವಿಯಲ್ಲಿದ್ದರೇನು ತಿಲಂಗ 
89 ಹೊನ್ನು ಮಾಯೆ ಎಂಬರು 

ಪಟದೀಪ 
90 ಮೇರುಗುಣವನರಸುವರೆ 

ಬಹಾರ್ 
91 ಮಣಿಯ ನೆಣಿಸಿ ಕಾಲವ ಕಳೆಯ ಬೇಡ ದರ್ಬಾರಿ ಕಾನಡ 
92 ಹರಿವನದಿಗೆ ಮೈ ಯಲ್ಲ ಕಾಲು 

ಸಹಡಿ 
93 ಬೆಟ್ಟದ ಮೇಲೆಮನೆಯ ಮಾಡಿ ತಿಲಕಕಾಮೋದ್ 
94, ನೀರಿಗೆ ನೈದಿಲೆ ಶೃಂಗಾರ 

ಪೀಲು 
95 ನೂರನೋದಿನೂರಕೇಳಿದರೇನು ಜೀವನ್ನುರಿ 
96 ಉರಿನ ಕೆಂಡದ ಮೇಲೆ 

ಭಾಗೇಸರಿ 
97 . ಹಸಿವಾದೊಡುಂಬುದನು 

ಕೇದಾರ 
98 ಮನ ಶುದ್ಧವಿಲ್ಲದವಂಗೆ 

ದೇಶ| 
99 ಕಾಮಸಂಗ ನಿಸ್ಸ೦ಗವಾಗಿ 

ಮಾಂಡ್ 
100 ಬ್ರಹ್ಮಂಗೆ ವಾಕ್ ಪರುಷ ವಿಷ್ಟು ನಿಗೆ. ಕಾಫಿ 
101 ತಂದೆ ನೀನು ತಾಯಿ ನೀನು ಮಿಶ್ರ ಪಹಡಿ 
102 ಮಠವೇ ಪರ್ವತವೇಕೆ ಸೋಹನಿ 
103 ನೋಡಿನೋಡಿಮಾಡ್ತೀನೇನು ದರ್ಬಾರಿಕಾನಡ 
104 ನೀರ ಕಂಡಲ್ಲಿ ಮುಳುಗುವರಯ್ಯ ಯಮನ್ 
105 ಅಳಿ ಸಂಕುಳವೇ ಮಾಮರವೇ ಪೂರ್ಯಧನಾಶ್ರೀ 
106 ಕಲ್ಯಾಣವೆಂಬ ಪಣತೆಯಲ್ಲಿ ಮಿಶ್ರ ಸೀಲು 
107 ಕಾಳಿದಾಸಂಗೆ ಕಣ್ಣನಿತ್ತೆ 

ಭೈರವಿ 
108 ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಭೈರವಿ 


162 
164 
165 
166 
168 
169 
170 


171 


172 
173 
174 
175 
177 
178 
180 
181 
182 


184 


185 


ತಾಳಗಳು 
( + ) ಈ ಪ್ರಕಾರ ಅಧಿಕ ಚಿನ್ಮವು ಇದ್ದರೆ ಅದು ಪೆಟ್ಟು ಎಂದು ತಿಳಿಯಬೇಕು. 
( 0) ಈ ಪ್ರಕಾರ ಶೂನ್ಯ ಚಿನ್ನವು ಇದ್ದರೆ ಅದು ಹುಸಿ ಎಂದು ತಿಳಿಯಬೇಕು. 


ತಾಲ- ರುಂಪಾ - ಮಾತ್ರೆ ೧೦ 
+ + 0 + . 
ಧೀ ನಾ ಧಿ ಧಿ ನ್ಯಾ ತೀ ನಾ ಧಿ ಧಿ ನ್ಯಾ 


ತಾಲ ತ್ರಿ ತಾಲ್ - ಮಾತ್ರೆ ೧೬ 

0 . 
ಧಾ ಧಿಂ ಧಿಂ ಧಾ ಧಾ ಧಿಂ ಧಿಂ ಧಾ ಧಾ ತಿಂ ತಿಂ ತಾ ತಾ ಧಿಂ ಧಿಂ ಧಾ 
೧ ೨ ೩ ೪ ೫ ೬ ೭ ೮ ೯ ೧೦ ೧೧ ೧೨ ೧೩ ೧೪ ೧೫ ೧೬ 


ತಾಲ ಕೆರನಾಮಾತೆ ೪ 


ತಾಲ ದಾದರ ಮಾತ್ರೆ ೬ 


+ + ೧ | 
ಧಾ ಧಿಂ ಧಾ ಧಾ ತೋ 


ನಾ 


ತಾಲ ಜಲದಾ- ಏಕ್ ತಾಲ್ - ಮಾತ್ರೆ (೧೨ 
+ 1 + 0 + + 
ಧಿಂ ಧಿಂ ಧಾ ಫಿ ಶ್ರೀ ಕ ತೋ ನಾ ಕ ತಿಂ ಧಾ ವಿ ಶ್ರೀ ಕ ಧೀ ನಾ 
೧ ೨ ೩ ೪ ೫ ೬ ೭ ೮ ೯ ೧೦ ೧೧ ೧೨ 


ಸ್ವರಚಿನೆ ಗಳು 
ಪಡ್ಡ ಪಂಚಮಸ್ವರಗಳು ಪ್ರಕೃತಸ್ವರಗಳಿರುವುದರಿಂದ ಅವುಗಳಿಗೆ ಚಿನ್ನ ಗಳಿಲ್ಲ. 

(೨) ಸ್ವರಗಳ ಕೆಳಭಾಗದಲ್ಲಿ ಈ ಪ್ರಸಾರ ರೇಖೆ ಇದ್ದರೆ ಆ ಸ್ವರವು 
ಕೋಮಲ ಸ್ವರವೆಂದು ತಿಳಿಯಬೇಕು . 

ಉದಾಹರಣೆ: - ರಿ ಗ ದ ನಿ ಈ ಸ್ವರಗಳು 


( ರಿ ) ಈ ಪ್ರಕಾರ ವಿದ್ದರೆ ಆ ಸ್ವರವು ಶುದ್ಧ ಸ್ವರವೆಂದು ತಿಳಿಯಬೇಕು . 

ಉದಾಹರಬೆರಿ ಗ ದ ನಿ ಈ ಸ್ವರಗಳು 
( ಮ ) ಮಧ್ಯಮಸ್ವರವು ಈ ಪ್ರಕಾರವಿದ್ದರೆ ಅದು ಶುದ್ಧ ಮಧ್ಯಮಸ್ವರ 
ಎಂದು ತಿಳಿಯಬೇಕು. 


( ) ಮಧ್ಯಮಸ್ವರವುದ ಮೇಲ್ಬಾಗದಲ್ಲಿ ( 1 ) ರೇಖೆ ಇದ್ದರೆ ಅದು ತೀವ್ರ 
ಮಧ್ಯಮಸ್ವರವೆಂದು ತಿಳಿಯಬೇಕು. 

( ನಿ) ಸ್ವರಗಳ ಕೆಳಭಾಗದಲ್ಲಿ ಈ ಬಿಂದುವಿದ್ದರೆ ಆ ಸ್ವರವು ಮಂದ್ರ 
ಸಪ್ತಕದ ಸ್ವರವೆಂದು ತಿಳಿಯಬೇಕು. 

( 5 ) ಸ್ವರಗಳ ಮೇಲ್ಬಾಗದಲ್ಲಿ .) ಈ ಬಿಂದುವಿದ್ದರೆ ಆ ಸ್ವರವು ತಾರ 
ಸಪ್ತಕದ ಸ್ವರವೆಂದು ತಿಳಿಯಬೇಕು. 


( ಸಾ s ) ಸ್ವರಗಳ ಮುಂದೆ ( S ) ಈ ಪ್ರಕಾರ ಚಿನ್ನವಿದ್ದರೆ ಹಿಂದಿನ ಸ್ವರವೆಂದು 
ತಿಳಿಯಬೇಕು. ಆ ಸ್ವರ ಹಾಡಬೇಕು ಪದ್ಯದ ಅಕ್ಷರಗಳ ಮುಂಭಾಗದಲ್ಲಿ ಈ ಚಿಟ್ಟೆ 
ಇದ್ದರೆ ಮೇಲ್ಬಾಗದಲ್ಲಿ ಬರೆದ ಸ್ವರಗಳೆಂದು ತಿಳಿದು ಆ ಸ್ವರಗಳ ಉಚ್ಚಾರ 
ಹಡಬೇಕು. 


( ಪ ) ಈ ಪ್ರಕಾರವಿದ್ದರೆ ( ದ ಪ ಮ ಪ) ( ಪ ಮ ಗ ಮ ರಿ ಸಾ ನಿ ನಾ ) 
ಎಂದು ತಿಳಿಯಬೇಕು. 

( ಪ ಮ ಈ ಪ್ರಕಾರವಿದ್ದರೆ ಆ ಎರಡೂ ಸ್ವರಗಳು ಒಂದೇ ಮಾತ್ರೆಯ ಸ್ವರ 
ಗಳೆಂದು ತಿಳಿಯಬೇಕು . ಇದೆ ಪ್ರಕಾರ ಪ ಮ ಪ ದ ಪ ಮ ಸ ಹೀಗೆ ಒಂದೇ 
ಮಾತ್ರೆಯಲ್ಲಿ ಮೂರು ನಾಲ್ಕು ಸ್ವರಗಳು ಬರುತ್ತವೆ 


13:1 


ಖವಾಲಿ 


ಧ ; ಧ ಧ 


3 


1 


2 


3 


೧ 


೧ 


೧12 


& 


ಗುಂಡು 


3 


೧. 


. 


. 


ಇದೇ ಪೇಜಿನಲ್ಲಿರುವ ಜಯ ಜಯವಂತಿ 

“ ಅಂತರ ' ಸಂಮ್ಮಿ ನಿಂದ ಇದೆ. 


೩ . 


೧ 


CC೧ದ೧ 


ಪ 


ನಿ 


೭೧ 


ಶುದ್ಧ : 


- ಶುದ್ಧ 


ಗ ರಿ ಸಾ 


ದೇವರನೆನೆವೊಡೆ 


ಸಾ ರಿ ಗ ರಿ | 
ಕೈ S ಲಾ ಸ 


ಜಿಂ 
ತಮ್ಮಂಧ 
ತೊರೆ 
ರಿ ಗ ರಿ 
ಜ 


3|X#. 


| 


೧೬1.3 


೧!,೧ 


೧೭, 


Oi 


-೧ 


೧.0. 


J 


೧ 


ಪುಟ ಸಾಲು 


೧ 


೨ 


೧ 


೧ 


೧ 


೧ 


೧ 


೧ 


೧೧ 


C 


C 


* KASARASA 


ಬಗಜಿಕ, ಧ : : # # # 


# 


ಶ್ರೀ ಬಸವೇಶ್ವರರು 


ಕೈಲಾಸವಾಸಿಗಳಾದ ಶ್ರೀ ಸಾಣೆಕೆರೆ ಚನ್ನವೀರಪ್ಪ ಮತ್ತು ಅವರ ಧರ್ಮಪತ್ನಿ 

ಶ್ರೀಮತಿ ವೀರಮ್ಮನವರು . 


# ಶ್ರೀ ಗುರುಭ್ಯನಮಃ | 


ಶ್ರೀಗುರು ಸ್ತೋತ್ರ 
ಗುರು ಬ್ರಹ್ಮಾ ಗುರು ವಿಷ್ಣು | ಗುರುದೇವೋ ಮಹೇಶ್ವರಃ | 
ಗುರು ಸಾಕ್ಷಾತ್ ಪರಬ್ರಹ್ಮಾ | ತಸ್ಕೃ ಶ್ರೀ ಗುರವೇ ನಮಃ || ೧ || 


ಶ್ರೀ ವಿಶ್ಲೇಶ್ವರ ಸ್ತೋತ್ರ 


ಅಗಜಾನನ ಪದ್ಮಾರ್ಕಂ | ಗಜಾನನ ಮಹರ್ನಿಶಂ || 
ಅನೇಕದಂತಂ ಭಕ್ತಾನಾವೇಕದಂತಂ | ಮುಪಾಸ್ಮಹೇ || ೧ || 


ಬಸವೇಶ್ವರ ಸ್ತೋತ್ರ 
ಬಸವೇಶನೇ | ಬಸವಣ್ಣನೇ | ಬಸವರಾಜನೆ | 
ಬಸವತಂದೆ | ಬಸವಕೃಪಾಬ್ ! ಬಸವಪರಮೇಶ್ವರೇಶ್ವಶೈಕ್ಯ | 

ಬಸವಪ್ರಮಥಾಧಿದೇವ ರಕ್ಷಿಸು ಬಸವೇಶಾ || ೧ | 


( ೧) ರಾಗ- ಬಸಂತ್ 


ಶಾಸ್ತ್ರೀಯ ಪರಿಚಳು 


ರಾಗ ಬಸಂತ್ ಪೂರ್ವಿಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ ಸಂಪೂರ್ಣವಿದೆ. 

ಅವರೋಹಣದಲ್ಲಿ ಕ್ವಚಿತ್ ತೀವ್ರ ದೈವತ ಸ್ವರ ಹತ್ತುತ್ತದೆ. ಕೋಮಲ 
ಮಧ್ಯಮ ಸ್ವರವಾದಿಯೂ , ಷಡ್ಡ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು 
ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣ - ಸ ಮ ಗ ಮ ಧ ನಿ ಸ … 


ಅವರೋಹಣಸ ನಿ ದ ಪ ಮ ಗ ಮ ಗ ರಿ ಸ 


0| 


ರಾಗದ ಮುಖ್ಯ ಅಂಗ - ಸ ನಿ ದ ಪ ಮ ಗ ಮ ಗ ಮ ಧ ನಿ ಸ 


ನ ಚ ನ 


ಜಗದಗಲ ಮುಗಿಲಗಲ 
ಪಾತಾಳದಿಂದತ್ತತ್ತ 


ಮಿಗೆಯಗಲ ನಿಮ್ಮಗಲ | ... 
ನಿಮ್ಮ ಶ್ರೀಚರಣಾ || ಪಲ್ಲವಿ || 


ಬ್ರಹ್ಮಾಂಡದಿಂದತ್ತತ್ತ | ನಿಮ್ಮ ಶ್ರೀಮುಗಟ 
ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ | 
ಲಿಂಗಯ್ಯ ನೀವೇನ್ನ ಕರ | ಸ್ಥಳಕೆಬಂದು ಚುಳುಕಾದಿರಿ || 

ಕೂಡಲ ಸಂಗಮದೇವಾ || ೧ || 


ರಾಗ ಬಸಂತ್ರುಪ ತಾಲ್ 

(ಮಧ್ಯಲಯ ) 


ಸ್ಥಾಯಿ 


- 


+ 


+ 


೦ 


೩ 


2 


ಮ 


1 


x 


೧ 
2 
- 3 
| 
x 
- 


3 


e 


1 


#- 


x 


ಮ 


ಮ 


= 


1 


X 


ಗ 
ಲ 


2 


ಯ 


ರ 


e 


೧ 


# 


ಮೃS ಗ ಲ 


Y 


થ 


% 


U 


2 


& 


od 


S 


& 


P 


1 


- 


೧೩ 


೧3 
| 

೧ 
) 


ಧ 
ಮ್ಮ 


ಸ 
s 


a|8 


3|w 


೧ 


* 


0 


19.೧|? 

3 


*ಆ0 


••ಆಆ3- 


•ಆ8 


•&3|xY"-2-೦!2xಣಿ- 


3&C 

a-೩ 


+ 


೦ 


N 


& 
- 
3 
# 
- 


೨ 
- 


೩ 
- 


ಜಿ 
- 
| 


3 
| 
| 


ಅ೦ತರ 


ಡ 


- 
೧ 
| 


S 


0ಆ 


ಮ 


_ S . 


ನೀ 


ಶ್ರೀ 


&ಆಆx 
& 


೧a 
X 
# 


&33 
2 
# 


೧ 
*12ಆ೩ 
೧ 


_ s 


4 


+ 


& 
. 
0 
| 


ಗ 


3 
- 
| 
0+ 
- 
3 
) 


0೧ 


0೧ 


12 
೧ 


•೨ 


೧ 
| 
Yx 
೨ 


Y 
X 


Y೧ 


Y 
೧ 


" 
3 
| 
ಆಇಕಿ 
- 
2 


( ೨) ರಾಗ-ಸೀಲು 


ಶಾಸ್ತ್ರೀಯ ಪರಿಚಯ 


ಠಾಗ ಪೀಲು ಜಾತಿ, ಔಡವ ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡು ಗಾಂಧಾರ ಸ್ವರ 

ಗಳೂ , ಎರಡು ದೈವತ ಸ್ವರಗಳೂ , ಎರಡು ನಿಷಾಧ ಸ್ವರಗಳೂ ಹತ್ತುತ್ತವೆ. 
ಕೋಮಲಗಾಂಧಾರ ಸ್ವರ ವಾದಿಯೂ , ತೀವನಿಷಾದ ಸ್ವರ ಸಂವಾದಿಯೂ ಇದೆ. 
ಈ ರಾಗವನ್ನು ಹಗಲು ಮೂರನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣಸ 


ಗ ರಿ ಸ 


ಗ ಮ 


ಪ ಧ ಸ 


ಮ 


ಪ ನಿ ಸ 


ಅವರೋಹಣ - ಸ ನಿ ದ ಸ ಮ ಗ ರಿ ಸ 


ರಾಗದ ಮುಖ್ಯ ಅಂಗ ಸ ಗ ರಿ ಸ ಗ ಮ ಪ ಧ ಪ ಗ ರಿ ಸ ಸ ನಿ ದ ಪ ಮ ಪ ನಿ ಸ 


ನ 


ಚ ನ 


ಎತ್ತ ನೋಡಿದಡತ್ತತ್ತ ನೀನೇ ದೇವಾ | 
ಸಕಲ ವಿಸ್ತಾರದ ರೂಹುನೀನೇ ದೇವಾ ! ಪಲ್ಲವಿ !! 


ವಿಶ್ವತೋಚಕ್ಷು ನೀನೇ ದೇವಾ | ವಿಶ್ವತೋಮುಖ ನೀನೇ ದೇವಾ || 
ವಿಶ್ವತೋಬಾಹು ನೀನೇ ದೇವಾ | ವಿಶ್ವತೋಪಾದ ನೀನೇ ದೇವಾ ! . 

ಕೂಡಲಸಂಗಮದೇವಾ || ೧ | | 


ರಾಗ ಹೀಲು ತಾತ್ ಕೇರವಾ 

(ಮಧ್ಯಲಯ) 


ಸ್ಥಾಯಿತಿ 


+ 


+x 

# ೧ 
| 
m 
] 

2 ಈ 


ಸ 


+ 
x 

# 0x|B 

೩ 2 


ಗ ಮ ೧ ಪ ಗ 

ನೋ 
ನ ಸ ಪ ಪ 
ಸ ಕ ಲ ವಿ | ಸ್ನಾ 


3 ಸ ಸ 

ಸ ಸ s | ಗ ಮ ಗ || 
ಡಿ ದ ಡ ತ s | ನೀ ನೇ ದೇವಾ | 
ಪ ಪ ಧ | ಗ ಗ ಸ | 
3 ರ ದ | ರೂ 5 ಹು s | ನೀ ನೇ ದೇ ವಾ || 


x +& 


# Y 


17 


ಆ೦ತರ 


ಮ 


s 


೧ 


2 


- 


ಮ ನು s | ಸ 
ತೋs | 


ನಿ … | ನಿ 
ಕು s | ನೀ 


ಸ 
… 


12೩2 2|จัง ೧೭& 

ಉ 
| 


ನಿ ಸ | ನಿ ಧ 
ನೇ _ s | ದೇ … 


| 
11 | 


೧ n? 


ಚ 


… 


ಆ 


ಈ 


? 


೧ 


ಆ 


R2ตัว 

& 


೧ 


As 


ತೋ s | ಮು _ s ಖs | ನೀ … ನೇs| ದೇ … ನಾ | | 


೫ 


* 
# 


| 


೧ 


શુથલ& 


ಗ ಸ ಮ ಗ | ರ s ಮ s | s ಸs || 
ಬಾ … ಹು s ನೀ 5 ನೇ … ದೇ … ವಾ s !! 
ಸs ಪ : ನಿ ಸ ಭ ಮ ಮ ಧ 

s ದ s | ನೀ 8 ನೇ s | ದೇ … ನಾ … || 


x 


ಸs || 


Q 


ಆ 
3 


* 


& 


થદ 


X 


* 


x| 


ಕೂಡಲಸಂಗಮ ದೇವಾ 


(೩) ರಾಗ- ಭೈರವಿ 


ಶಾಸ್ತ್ರೀಯಪರಿಚಯ 


ಭೈರವೀ ರಾಗವು ಭೈರವೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಸಂಪೂರ್ಣ 

ಸಂಪೂರ್ಣವಿದೆ. ದೈವತಸ್ವರ ವಾದಿಯ , ಷಡ್ಡ ಸ್ವರ ಸಂವಾದಿಯೂ ಇದೆ. 
ಈ ರಾಗದಲ್ಲಿ ಎಲ್ಲಾ ಸ್ವರಗಳೂ ಹತ್ತುತ್ತವೆ. ಈ ರಾಗವನ್ನು ಹಗಲಿನ 
ಮೊದಲನೇ ಪ್ರಹರದಲ್ಲಿ ಹಾಡುವದು. 


ಆರೋಹಣ - ಸ 


24 


6 


ಗ 


ಅವರೋಹಣಸ ನಿ ದ ಪ ಮ ಗ ರಿ ಸ 

- 
ರಾಗದ ಮುಖ್ಯ ಅಂಗ . ಸ ಗ ಮ ಪ ಗ ಮ ಧ ನ ರಿ ಸ 


ನ ಚ ನ 


ದೇವನೊಬ್ಬ ನಾಮ ಹಲವು ಬೇರಿಲ್ಲ ಕಾಣಿರೋ | 
ಪರಮಾಪತಿವ್ರತಿಗೆ ಗಂಡನೊಬ್ಬಕಾಣಿರೋ | ಪಷಿ | 


ಮತ್ತೊಂದಕ್ಕೆರಗಿದರೆ ಕಿವಿಮೂಗಯ್ಯನು | 
ಹಲವುದೈವದ ಎಕಿ ಸಲ ತಿಂಬವರನೇನೆಂಬೆ | 

ಕೂಡಲಸಂಗಮದೇವಾ | ೧ || 


ಕಾಗ ಭೈರವಿತ್ರಿಕಾಲ್ 

( ಮಧ್ಯಲಯ ) 


ಸ್ಥಾಯಿ 


a 


1 


| 


21 


- 


- 


3 
| 
# 


ಪ ಧ ನ ಗ | ಗ ಮ 

| ಬೇ … 


| 
2 


ಪ 
ರಿ 


ಮ 
) 


||&la ೩ 


ಗ ಮ ರಿ ಸ 
ಕಾ ಣಿ ರೋs 


೦ 


ಧ 
ದೇ ವ ನೊ ಬ್ಬ ನಾ ಮ 
ಗ ಗ ಗ ಗ | ಮಮ ಗ 
ಪ ರ ಮ ಪತಿ ವ್ರ 


ಪ 


ಮ 


1 


# 


4 


x|R 2| 


1 
| 
2 


ಗ ಮ K ಮ 
ಗಂಡ ನೊ ಬ್ಬ 


೭ala ೩ 


ಗ ಮ ರಿ 
ಕಾ ಣಿ ರೋ 


ಸ 
… 


- 


33 


ಅಂತಥ 


ಗ ಮ ಧ ನಿ ಸ ಸ 
ಮ ತೊ೦ ದ ಕ | ರ ರಿ 


ಸ 
ದ 


ಸ ನಿ ನಿ ಸ ಸ 
ರೆ | ಕಿ . ಮ ಗ 


6|eb 


ದ ನಿ ದ ಪ 
ಕೋಃ ಯ್ಯ ನು 


೪ 


೩ 


* 


2 


೧೭೧)** ೧ 

೧೩ 

೧1 
m - 
B 
| 
1 

|3 


2 


1| 


20|೩ *|೭ u 


|3 ೧1 
n 


18 


3 


ಅ 


s | 


೩ 


೩ 


4 


ಸs ' ಧ … ! 
ನೇ ನೆಂ … 


ಆ # ಆ x 
3 
| 

ಆ ೪ ಆ $ 


x|ಆ 


•|೭ 


01& 


… 


- ಈ 


ಡ ಲ 


ಸಂ s | ಗ ಮ 


2 


(೪) ರಾಗ - ಸೂರ್ಯಾ 


ಶಾಸ್ತ್ರೀಯ ಪರಿಚಯ 
ಪೂರ್ಯಾ ರಾಗವು ಮಾರವಾ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ, ಷಾಢವ 

ವಿದೆ. ಈ ರಾಗದಲ್ಲಿ ಗಾಂಧಾರ ಸ್ವರ ವಾದಿಯ , ನಿಷಾದ ಸ್ವರ ಸಂವಾದಿಯ 
ಇದೆ. ಈ ರಾಗವನ್ನು ಹಗಲಿನ ನಾಲ್ಕನೇ ಪ್ರಹರದಲ್ಲಿ ಹಾಡುವುದು , 


ಆರೋಹಣ. 


ರಿ ಗ ಮ ಧ ನಿ ಸ 


- -.ಅವರೋಹಣ - ಸ . ನಿ.. ಧ. ಮ ಗ ರಿ ಸ 


ರಾಗದ ಮುಖ್ಯ ಅಂಗ- ೧ ರಿ ಗ ಮ ಧ ಗ ಮ ಗ ರಿ ಸ ನಿ ಧ ನಿ 


ಧ ನಿ ರಿ ಸ 


ವ 


ಚ ನ 


ನೀನೊಲಿದರೆ ಕೊರಡು ಕೊನರುವುದಯ್ಯ | 
ನೀನೊಲಿದರೆ ಬರಡು ಹಯನಹುದಯ್ಯ !! ಪಲ್ಲವಿ | | 


ನೀನೊಲಿದರೆ ನಿಷನೇ ಅಮೃತವಹುದಯ್ಯ | 
ನೀನೊಲಿದರೆ ಸಕಲ ಪಡಿಪದಾರ್ಥ ಇದರಲ್ಲಿರ್ಪುನು || 

ಕೂಡಲಸಂಗಮದೇವ || ೧ | 


10 


ರಾಗ ಪೂರ್ಯಾ - ತ್ರಿ ತಾಲ್ 

( ಮಧ್ಯಲಯ ) 


ಸ್ಥಾಯಿ 


N 


- 


ಗ ರಿ ಸ ರಿ ನಿ 55 ನಿ ದ ಸ ಮ ಧ ನಿ ರಿ 
S ನೊ ಲಿ ದ ರೇ … 5 ಕೊರಡು ಕೊನರುವುದು, ನೀ 


೩ 


- 


- ಗ - ಸ 


ಸ 


ಗ 


ಮ 


ದ 


ನಿ 


ನಿ 


ಧ 


ಮ 


ದ 


ಗ 


ಮ 


ಗ | ವು 


-h 


3 


ನೋ 


ರಿ 


ದ | ರೇ s 


s 


ಬ 


ರ 


ಡು 


ಹ 


ಯ 


ನ 


ಹು ದು | ನೀ 


ಅಂತರ 


31 


2 


- 


21 


3 0 R 


4 


ನೀ _ s 


- 
೧ 
: 
೧೩ 

* 


- 

೪ 


7 


೧ 3 


೧ ೫ 


೧ *-01ಕೆ 

72 ಕೆ 
" 
x 

2 M 
| 
30 
| 
- 
- 
x 

ಈ • 
• 

32 


ಟಿ 


- 
1 


ನೀ 5 ನೆ ಲಿ | ದ ಲೆ ಸ ಕ ಲ . 

ದಾ 3 
ನಿ ರಿ ಗ s ಮ … ಧ ಧ ಧ ನಿಸ 

ಮ ಧ 
ಇ ದ ರ s s ರ್ಪು ವು ಕೂs 8 3 ಡ s vs ಸಂ : 


* 


ನ 


- ~ 


~ 


~ 


}) 


ಎಃ 


– 


x 
7 
0 
| 
e 

೪ 72 


ದೇ 


5 


ವ | ನೀ 


|| 


11 


( ೫) ರಾಗ - ದೇಸಕಾರ 


ಶಾಸ್ತ್ರೀಯ ಪರಿಚಯ 


ದೇಸಕಾರ ರಾಗವು ಬಿಲಾವಲ್ ಥಾ ಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವವಿದೆ. 

ಧೈವತ ಸ್ವರ ವಾದಿಯ , ಗಾಂಧಾರ ಸ್ವರ ಸಂವಾದಿಯೂ ಇದೆ. ಈ ರಾಗ 
ವನ್ನು ಹಗಲಿನ ಮೊದಲನೇ ಪ್ರಹರದಲ್ಲಿ ಹಾಡುವುದು , ಭೂಸ ರಾಗವು 
ದೇಸಕಾರದಂತೆ ಇದ್ದರೂ , ಗಾಂಧಾರ ಸ್ವರ ವಾದಿಯೂ , ದೈವತ ಸ್ವರ ಸಂವಾ 
ದಿಯೂ ಇದ್ದು ಪೂರ್ವಾ೦ಗ ಪ್ರಾಧಾನ್ಯ ಇದೆ, ದೇಸಕಾರ ರಾಗವು ಉತ್ತರ೦ಗ 
ಪ್ರಧಾನ್ಯವಿದೆ, 


ಆರೋಹಣ ಸ ರಿ ಗ ಪ ಧ ಸ . 


ಅವರೋಹಣ - ಸ ಧ ಸ ಗ ರಿ ಸ 


ರಾಗದ ಮುಖ್ಯ ಅಂಗಧ ಪ ಧ , ಗ ಪ , ಧ , ಸಧ 


ನಂಬರು ನೆಚ್ಚರು ಬರಿದೆ ಕರೆವರು | 
ನಂಬಲರಿಯರೀ ಲೋಕದ ಮನುಜರು || ಪಲ್ಲವಿ || 
ನಂಬಿ ಕರೆದೊಡೆ ಓ ಎನ್ನನೇ ಶಿವನು | 
ನಂಬದೆ ನೆಚ್ಚದೆ ಬರಿದೆ ಕರೆವರ | 
ಕೂ೦ಬ ಮೆಟ್ಟಿ ಕೂಗೆಂದ | 

ಕೂಡಲಸಂಗಮದೇವ || ೧ || 


12 . 


ಆಗ ದೇಸಕಾಗ - 

೩೮ 
(ಮಧ್ಯ ಲಯ ) 


ಸ್ಥಾಯಿ 


+ 


+ 


3 


3 ನಂ ಬ ರು | - ಚ ರು 5 ಬರಿ ದೆ. ಕರೆ ನ ರು _s 


12| 


ಪ ಗ 
ನಂ°s 


ಗ 
ಬ 


ಗ 
ಲ 


ಸ 
ಲ 


ಸ 
ಯ 


ಢ s | ಧ 
ರೀ _ s | ಲೋ 


ಸ 
s 


ದ 
ಕ 


ಸ 
ದ 


ಭ 
ಮ 


ಗ ಸ 
ನು - ಜ 


ಸ 
ರು 


ಅಂತರ 


+ 


ಗ 


ಪ 


- 


ಪ ಗ 
ನಂ : 


ಗ 
ಬಿ ಕ 


ಪ 
ದೊ 


ರೆ 


ಧ s ಸ 3 ಸ ದ 
ಡೆ … ಓ … ಎ ಇ 


ಸ ಸ ಸ 
ನೇ , ನ 


ಸ 
ನು 


37 


ನಂ : 


ಬ ದ 


ನ s 


ಚ ಬ ರಿ ದ ಕ 


3 


ರ 


ನ ರ 3 


. 


ಕೋಂ ಬ ಮ ಟೈ ಕೂs ಗೆಂ ದ ಕ ಡ ಅ ಸ ಗ ಮ ದೇವ 


13 


( ೬) ರಾಗ - ಶಂಕರ 


ಶಾಸ್ತ್ರೀಯ ಪರಿಚಯ 


ಶಂಕರ ರಾಗವು ಬಿಲಾವಲ್ ಥಾಟಿನಿಂದ ಹುಟ್ಟಿರುತ್ತದೆ, ಜಾತಿ ಸಾಢವ ಷಾಧವ 

ವಿದೆ. ಗಾಂಧಾರೆ ಸ್ವರ ವಾದಿಯ , ನಿಷಾದ ಸ್ವರ ಸಂವಾದಿಯೂ ಇದೆ. ಈ 
ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವುದು 


ಆರೋಹಣ - ಸ , ಗ ಸ , ನಿ ಧ 


, 


ಅವರೋಹಣಸ 


ನಿ , ಧ ಪ ಗ ಸ ರಿ ಗ ರಿ ಸ 


ರಾಗದ ಮುಖ್ಯ ಅಂಗ ಗ ಸ ನಿ ದ ಸ ನಿ ದ ಪ ಗ ಸ ರಿ ಗ ರಿ ಸ 


ನ ಚ ನ 


ನಾದಪ್ರಿಯ ಶಿವನೆಂಬರು | ನಾದಪ್ರಿಯ ಶಿವನಲ್ಲಯ್ಯ | 
ವೇದಪ್ರಿಯ ಶಿವನೆಂಬರು | ವೇದಪ್ರಿಯ ಶಿವನಲ್ಲಯ್ಯ || ಪಲ್ಲವಿ : 


ನಾದವ ಮಾಡಿದ ರಾವಣಂಗೆ | ಅರೆ ಆಯುಷ್ಯವಾಯಿತು | 
ವೇದವನೋದಿದ | ಬ್ರಹ್ಮನ ಶಿರ ಹೋಯಿತು || 
ನಾದಪ್ರಿಯನೂ ಅಲ್ಲ | ವೇದಪ್ರಿಯನೂ ಅಲ್ಲ | | 

ಭಕ್ತಿ ಪ್ರಿಯ ಕೂಡಲಸಂಗಯ್ಯ || ೧ || 


14 


ರಾಗ ಶಂಕರರುಸ್ ತಾಲ್ 

( ಮಧ್ಯಲಯ ) 


ಅಂತರ 


+ 


+ 


+೧ 


0 + 1 + + 
- s | ಸ ನಿ ಸ ನಿ ದ ನಿ ಸ ನಿ | ಪ ಗ ಗ ಗ 
ನಾ s | ದ ಪಿ ಯ | ಶಿವ ನೆಂ ಬ ರು ನಾ s | ದ ಪ್ರಿ 


೧ 


೧+713 

2 


ಪ 
ಯ 


0 
ಗ ಗ 
ಶಿ ವ 


+ 
ಸ ಸ 
ನ ಲ್ಲ 


ಸ . 
ಯ್ಯ , 


| 


દ 


- 


x 


21 


ಸs| ಸ ಗ ಗ ಪ ಪ ಪ ಪ ಪ | ನಿ s | ಸ ನಿ ಸ ಗ ಪ ಗ ಸ ಸ 
ವೇ s ದ ಪಿ ಯ | ಶಿವ ನೆಂ ಬ ರು ವೇದ| ದ ಪ್ರಿ ಯ | ಶ್ರೀ ನ ನ ಳ ಯ್ಯ 


© 


3 2) 


2| 


ಸಿ. 

| 


ಸ್ಥಾಯಿ 


- ೦ 


+ 


+ 


0 


+ 


+ 


+ 


+ 


8 • 12 


೧ ೦ 


27 


17 ೧ 


24 


೧ 


೧ M 


| 


ನಾ ದ 


ನ ನಾ ಡಿ ದ ರಾ ವ ಣಂ ಗೆ | ಅ | ಆ ಯು ಪ್ಯ 


G 


2 13 


72 


೨ 


2 


ವಾ s | ಯಿ … 


8 


ತು 


x 


4 


x K 


ಗೆ s ಸs ಸ ನಿ ಸ ನಿ S ಸೆ . ಸs | ಗ 3 ಸ | ಗ ಪ ಗ ಸ ಸ 
ವೇ ದ ದ s ನ ನೋs) ದಿ _ s ದ | ಬ್ರ 5 ಹ್ಮ s ನ | ಶಿರ ಹೋಯಿತು 


? 3 3 


18 


4 


x # 


FT 


IT 


* 


ಸs| ಸ ಗ ಗ | ಪ s ಸs ಪ | ನಿ s | ಸ ನಿ ಪ ನಿ ಧನಿ ಸ s ಸ 
ನಾ s ] ದ ಪ್ರಿ ಯ ನೂ s 8 S ಲ್ಲ ವೇ5 ಜೆ ಪಿ ಯ ನss ಅ s ) 


B 


3| 


೧೯ 


೧ 


೧ 


x 


+7 


ನಿ ಸ | ನಿ ಸ ಸ | ಗ ಪ ಗ ಸ ಸ 
ಭ | ಪ್ರಿ ಯು ಕೂಡಲ ಸಂಗ ಯ್ಯ | 


°b1 

- 


೧) 


- 15 


( ೭) ರಾಗ - ಬಿಭಾಸ್ 


ಶಾಸ್ತ್ರೀಯ ಪರಿಚಯ 
ಬಿಭಾಸ ರಾಗವು ಭೈರವ ಥಾಟಿನಿಂದ ಹುಟ್ಟಿರುತ್ತದೆ. ಮಧ್ಯಮ , ನಿಷಾದ ಸ್ವರಗಳು 

ವರ್ಜ್ಯವಿರುತ್ತವೆ. ಜಾತಿ ಔಡವ , ಔಢವ ವಿದೆ. ದೈವತ ಸ್ವರ ವಾದಿಯಾ 
ಗಿಯೂ , ರಿಷಭ ಸ್ವರ ಸಂವಾದಿಯಾಗಿಯೇ ಇದೆ. ಈ ರಾಗವನ್ನು ಪ್ರಾತಃ 
ಕಾಲದಲ್ಲಿ ಹಾಡುವುದು, 


ಆರೋಹಣ - ಸ ರಿ ಗ ಪ ಧ ಸ. 


ಅವರೋಹಣ - ಸ ಧ ಸ ಗ ರಿ ಸ 


ರಾಗದ ಮುಖ್ಯ ಅಂಗ ಧ ಧ ಸ , ಗ ಪ ಗ ಧ ಸ ಗ ರಿ ಸ 


ರು 


: ವ ಚ ನ 
ಕಾಮವೇಕೋ ಲಿಂಗಪ್ರೇಮಿ ಎನಿಸುವಂಗೆ || 
ಕೋಧವೇಕೆ ಶರಣವೇದನೆನಿಸುವಂಗೆ || ಪಲ್ಲವಿ - 


ಲೋಭವಕೊ ಭಕ್ತಿ ಲಾಭವ ಬಯಸುವಂಗೆ || 
ಮೋಹವೇಕೋ ಪ್ರಸಾದ ವೇದ್ಯವೆನಿಸುವಂಗೆ || 
ಮದಮತ್ಸರ ಉಳ್ಳವಂಗೆ ಹೃದಯಶುದ್ದ | 
ನೆಲ್ಲಿಯದೋ ಹದುಳಿಗರಾದಲ್ಲಪ್ಪ | 

ಕೂಡಲಸಂಗಮದೇವ || ೧ || 


16 


ರಾಗ ಬಿಭಾಸ್ ತಾಳ ದಾದರ 

(ಮಧ್ಯಲಯ ) 


ಅ೦ತರ 


+ + 0 + + 0 
- ಸ s ಗ ಸ s ಪ ಧ ಧ ಸ s ಪ 

ಕಾes ನ ವೇ … ಕೊ | ಲಿಂ s ಗ ಪ್ರೇ _ s ಮಿ 
ಸs ರಿ ಗ ಸ ಸ 
ಕೊs ಧ ವೇ ಕೊ | ಶ ರ ಣ 


+ + 
ಪ ಗ ಪ ಗ 
ಎ ನಿ ಸ ನ 


0 . 
ರಿ ಸ 
s ಗೆ 


3- 


| ಪ ಗ 
| ನೆ ನಿ 


ಸ ಗ ರಿ ಸ 
ಸು ವಂ _ s ಗೆ 


ವೇ 


" 


ಸ್ಥಾಯಿ 


+ 


+ 


0 


+ 


+ 


0 


+ 


+ 


0 


2 


+T 


# 

** 3|M 

3 # # 


32ಇನಿ| 


ಯತಿ ಶು 3 – 
ಪ 


4 


* 3|೫ 


ಮ ದ ಮ : 3 ರ ಉ 8 

ಆ ನಂ 
ಸ ಧ ಸ ಥ ಸs 8 ಕಿ ಕಿ ಕಿ 

ಎ ಯ ದೋs| ಹ ದು ೪ ರ 
ಸ ರಿ ಸ ದ ಸ s ಗ ಪ ಗ ರಿ 
ಈ 5 ರ ಲ ಸಂ … ಗ ಮ ದೇ … 


9 ಗೆ ಹೃ ದ 
ಸ ಸ ದ 
ರಾ ದ 
ಸ s 
ನs 


1 *1-೩ 
36 


→ 


ರ್೧ 


17. 


( ೮ ) ರಾಗ - ತಿಲಂಗ 


ಶಾಸ್ತ್ರೀಯ ಪರಿಚಯ 


ತಿಲಂಗ ರಾಗವು ಖವಾಜ್ ಥಾಟಿನಿಂದ ಹುಟ್ಟಿರುತ್ತದೆ. ರಿಷಭ ಧೈವತ ಸ್ವರಗಳು 

ವರ್ಜ್ಯವಿರುತ್ತದೆ. ಜಾತಿ ಔಢವ, ಔಢವವಿದೆ. ಈ ರಾಗದಲ್ಲಿ ಎರಡೂ ನಿಷಾದ 
ಸ್ವರಗಳು ಹತ್ತುತ್ತವೆ. ಗಾಂಧಾರ ಸ್ವರ ವಾದಿಯ , ನಿಷಾದ ಸ್ವರ ಸಂವಾ 
ದಿಯೂ ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವುದು , 


ಆರೋಹಣಸ ಗ ಮ ಪ ನಿ ಸ 


ಅವರೋಹಣಸ ನಿ ಪ ಮ ಸ ಸ 


ರಾಗದ ಮುಖ್ಯ ಅಂಗ _ ಗ ಮ ಪ ನಿ ಸ ನಿ ಪ ಮ ಗ ಸ ರ. 


ನ 


ಚ ನ . 


. 


. . 


ಎನ್ನ ನಡೆಯೋಂದು ಪರಿ | 

ಎನ್ನ ನುಡಿಯೋದು ಸರಿ » || 
ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ || ಸ್ಥಾ || 


ನುಡಿಗೆ ತಕ್ಕ ನಡೆಯ ಕಂಡೊಡೆ || 
ಕೂಡಲಸಂಗಮದೇವನೊಳಗಿ ರ್ಸನಯ | ೧ | 


18 


ರಕ ತಿಲಂಗ್' ತಾಲ್ 

( ಮಧ್ಯಲಯ ) 


ಸ್ಥಾಯಿ 


+ 


* 


+ 


' 


• 


| ಮ 


ಪ 


ಗ 


ಮ | ಗ 


x * * 


ಗ 


ಪ 


# 


ದ ನಿ 


|೨ 


ಸ 


| 


ય ೩ 


ಆ 


ಯೋಂ 


ದು 


ಸ 


ರಿ | ಎ 


2 * * 


ಡಿ | ಯೋ 


ದು ಸ ರಿ 


೧. 


ಮ s 
ಎ s 


ಗ ಮ ಪ 
ಮೈ ಳ | ಗೇ 


… ನಿ ಪ 

ನೂ 


ನಿ ಸ ನಿ ಪ ಮ 
ಶು ವಿ . ನೋ 


ಪ ಗ ಮ 
… ಡ ಯ್ಯ 


ಆಂತರ 


+ 


3 ತ ಗ ಮ ಪ ನಿ ಸ | s ನಿ ಸ ನಿ | ಸ : ಸ ಸ 
s ನು ಡಿ ಗೆ ತs ಹೈ 3s ನ ಡ ಯ ಕಂ : ಡೊ ಡೆ 


ಗ ಸ ಸ ಸ | ನಿ ಸ ಗ 
ಕೂ _s ಡ ಲ | ಸಂ 5 ಗ 


ಮ | ಗ ಮ 
ಮ | ದೇ ವ 


ಪ ಸ ನಿ ಪ ಗ ಮ 
ತೊ ಗಿ ರ್ಸ ನ ಯ್ಯ 


19 


(೯ ) ರಾಗ - ಭೈರವಿ 


ಶಾಸ್ತ್ರೀಯಪರಿಚಯ 


ಭೈರವಿ ರಾಗದ ಶಾಸ್ತ್ರೀಯಪರಿಚಯ ಏಳನೇ ಪುಟದಲ್ಲಿದೆ. 


ನ ಚ ನ . 


ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ || 


ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ | ಪಲ್ಲವಿ || 


ಭ್ರಮರಂಗೆ ಸರಿಮಳದ ಬಂಡುಂಬುವ ಚಿಂತೆ || 


ಎನಗೆ ಕೂಡಲಸಂಗಮ ದೇವ ನೆನೆವುದೇ ಚಿಂತೆ || ೧ || 


ರಾಗಭೈರವಿತಾಲ್ದಾದರ(ಮಧ್ಯಲಯ) 

ಸ್ಥಾಯಿ| 


+ 


- ಸಧ ಚಕೋ 


+0++ …ಮsಗಪಪ …ರೆಂsಗೆ-ಚ೦s– 


0 ಧನ ನನ 


is 
3 | ? 

7 


+ ಗ|ಸ s|ಬಿ 


x | 


+ ಗ: &s 


ಧ h 


13 | c . 


0 

ಮ sನ 


+ ಗ ಚಿಂ 


+ ಮ3| _s_s3 


0| sಸ. 33 


+ 


8 


| 


2 


ಧ 


ಮ 


ಪ 


9 


ಗ 


ಮss 


ಮ 


ಪಗ 


ಸ 


ಮ 


೫3 | Y . 

೧ 


| 


ಅ೦ 
5 


Gb10 


ಬು 


x | 13 | 


2 


ಕ್ಕೆ 


3 


serosos 


3 


ಚಿ೦S 


SS 


SS 


SS 


| 


-ಅ೦ತರ 


+ 


+ 


0 


+ 


+ 


9 


+ 


0 


+ 


+ 


+ 


0 


ಆ 


17 


YZ 


YZ 


2 


ಆ 


1 
x | ) 

2 


g|-೩ 


3 | # 

| ೪ 


೩| 


೧ . 


- 


ಭ್ರಮರಂsಗೆsಸರಿಳದಾsಬಂ…ಡುಂ5ಬುವಚಿಂssತೆ_s_s ಗಗಸರಿ8ನಿಸಸದನಿಸಸದಮಗಮರಿಸದಮಗಮರಿಸ ಎನಗೆಕೊಡಲಸರಿಗಮದೇವರನನೆವುದೇಚಿಂತೆನೆನೆವುದೇಚಿಂತೆ 


21 


- ( ೧೦) ರಾಗ - ದುರ್ಗ 


ಶಾಸ್ತ್ರೀಯ ಪರಿಚಯ 


ದುರ್ಗಾ ರಾಗವು ಖಮಾಚ್ ಥಾಟಿನಿಂದ ಹುಟ್ಟಿರುತ್ತದೆ. ಗಾಂಧಾರ, ನಿಷಾಧ ಸ್ವರ 

ಗಳು ವರ್ಜ್ಯವಾಗಿರುತ್ತದೆ. ಜಾತಿ ಔಢವ, ಔಢವವಿದೆ, ದೈವತ ಸ್ವರ 
ವಾದಿಯ , ರಿಷಭ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ 
ಎರಡನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣ - ಸ ರಿ ಮ ಪ ಧ ಸ 


ದ 


ಅವರೋಹಣ - ಸ ಧ ನ ಪ ಧ ನ ರಿ ಸಾ ಸಾ 


ರಾಗದ ಮುಖ್ಯ ಅಂಗ - ಧ ಮ ಪ ಧ ನ ರಿ ಸ ದ ಸಾ 


ನ 


ಚ ನ 


ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚು ವದಯ್ಯ ! 

ಚಂದ್ರ ಕುಂದೇ ಕು೦ದುವದಯ್ಯ | ಪಲ್ಲವಿ || 
ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ | 

- ಅಂಬುಧಿ ಬೊಬ್ಬಿಟ್ಟ | 
ಅಂಬುಧಿಯ ಮುನಿಯಾ ಪೋಷಣವ ಕೊಂಬಲ್ಲಿ 

ಚಂದ್ರಮನಡ್ಡ ಬಂದನೇ | 
ಆರಿಗಾರು ಇಲ್ಲ ಕೆಟ್ಟ ವಂಗೆ ಕಳೆ ಇಲ್ಲ | 

ಜಗದ ನಂಟ ನೀನೆಕೂಡಲಸಂಗಮದೇವಾ | ೧ || 


22 


ರಾಗ ದುರ್ಗ - ತ್ರಿಕಾಲ್ ಮಧ್ಯಲಯ 

ಸ್ಥಾಯಿ 


+ 


ಧ : ಧ S ನ ಮ ರಿ ರಿ ಸ ಸ ಸ s ೦ ಧ ಸ ಸ 
ಚಂ … ಮೈ : ದ ಯ ಕೈ ಅ೦ | ಬು ಧಿ ಹೆ … ಚ್ಚು ವ ದ ಯ್ಯ 
ಸ ರಿ ಮs| ಸs ಧS | ಸs ಧ ನ | ಪ s ಪ 1. 
ಚಂ 3 ದ್ರ _ s | ಕುಂ … ದೇ s | ಕು೦s ದು ವ ದ … “ s 


ಅಂತರ 


ಮ 


s 


# 


ಮ 


ಮ | ಪ _ s 


ಧ 


_ s | ಸ 


3 


ಸ s 


ಸ 


ಸ 


s 


ಈಎL& 


# 


# 


ಚಂ ದ್ರಂ ಗೆ | ರಾ … ಹು s | ಆs ಈ ಬಂ | s ದ ಲ್ಲಿ s 

ಮ s ಮ ದ ಮ s ಮ . 
_ … ಅ೦ ; ಬುಧಿ 5 ಬೊ ss ಬಿ … ೬ | ಕೈ S S … 
ಸ ರಿ ಗ ಮ || ಪ ಪ ಧ . S | ಸ ಸ ಸ ದ | ಸ s ಸ ಸ 

ಧಿ ಯ ಮು ನಿ ಯಾ s ಪೋ ಶ ನ ನ | ಕೋಂ s ಬ ಲ್ಲಿ 


• 


& 


ર 


6 


೪ 


દ 36 


B 


L24 


-೩ 


3 


ಮ s ಸs. 


ಚಂ 5 


| ನ _ s ಈss ಬಂ 5 ದ 


3 


ನೇ ss 3 


3 


* 


7 


೩ : 24 


2 


೧ 


0 


:# 

aC26 

વ.4_3C મ: & 


ಆ 5 ರಿ ಗಾ 3 ರು ಇಲ್ಲ| ಕೆ & ನಂ ಗೆ ಕ . 

ಸ ಧ ನ ಮರಿ 
ಜ ಗ ದ ನ s ಟ ನೀ ನೆ | ಕೂ ಡ ಲ ಸಂ | ಗ ಮ 


છે 3 


| 


1 


೦ સ 4 


ಆ 


3 


ದೇ ನಾ 


13 


೩ 


23. 


( ೧೧) ರಾಗ - ಮಾರೂಬಿಹಾರ 


ಶಾಸ್ತ್ರೀಯಪರಿಚಯ 


ರಾಗ ಮಾರೂ ಬಿಹಾ ಗ, ಕಲ್ಯಾಣ ಥಾ ಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ 

ಸಂಪೂರ್ಣವಿದೆ. ಎರಡೂ ಮಧ್ಯಮಗಳು ಹತ್ತುತ್ತವೆ. ಗಾಂಧಾರ ಸ್ವರ 
ವಾದಿಯೂ , ನಿಷಾಧ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ 
ಮೊದಲನೇ ಪ್ರಹರದಲ್ಲಿ ಹಾಡುವುದು, 


ಆರೋಹಣ - ಸ ಗ ಮ ಪ ನಿ ಸ 


ಅವರೋಹಣ - ಸ ನಿ ಧ ಸ ಮ ಗ ಮ ಗ ಮ ರಿ ಸ 


ರಾಗದ ಮುಖ್ಯ ಅಂಗ ಸ ಗ ಮ ಪ ಮ ಗ ಮ ಗ ಮ ರಿ ಸ 


ನ 


ಚ ನ 


ಎನ್ನ ಕಾಯವ ದಂಡಿಗೆಯ ಮಾಡಯ್ಯ | 
ಎನ್ನ ಶಿರವ ಸೋರೆಯ ಮಾಡಯ್ಯ | 
ಎನ್ನ ನರೆವ ತಂತಿಯ ಮಾಡಯ್ಯ !! ಪಲ್ಲವಿ | 


ಎನ್ನ ಬೆರಳ ಕಡ್ಡಿ ಯ ಮಾಡಯ್ಯ | 
ಬತ್ತೀಸ ರಾಗವ ಹಾಡಯ್ಯ | 
ಉತದಲೋ ಬಾರಿಸು 

ಕೂಡಲಸಂಗಮದೇವಾ || ೧ || 


24 


ಕಾಗ ಮಾರೂಬಿಹಾಗಿತಲ್ 

( ಮಧ್ಯಲಯ ) 
ಸ್ಥಾಯಿ 


- 


+ 
ಗ ! ಸ ಗ ಮ ಪ ಮ ಪ …. ….. ಗ ಗ ಗ ಗ ಮ ರಿ S ಸಾ ನಿ 
ಎ ! ನ್ನ ಕಾ S S ಯ | ವ5 S ದ • | ಡಿ ಗೆ ಯು ಮಾ | ಡs ಯ್ಯ ಎ 


-೨ 


- 


*ಕwYಶ- 

3,೧Y 


X 


ಸ ಧ … ನಿಸಾ ಗ ಗ s ಸಾs ಗ ಮ ಪ .. 
ನ ಶಿ . S ರ ವ , 3 s _ s _ A s ರೆ ಯ ಮಾ 


* 


೪ 


w 


3 


ಪ 
ನ 


ಪ ಧ | ಧ ನಿ ದ ಪ ಧ ಸ | ಮ ಪ ಮ ಗ ಮ ರಿ ಸಾ . 
ರ ವ ತ ೦s ತಿ s _ s | ಯ S S ಮಾ ಡs ಯ್ಯ ಎ 


Yಶ 


ಅಂತರ 


+ 


ઘ 


s 


ಪ s 
ಎ S 


- 
a 


ಸ 
« 


ಸ 
s ಬೆ 


ಸ ಸ … ನಿ . 
ರ ಆ … ಆ 


44 


… ಡಿ ಯ | ಮಾ 5 


1 


2 


೩ 


ಹಾ S S S S ಡ … . 


… 


ಬ ಕ್ರೀ _ s . ಸ ರಾ … s ಗ 


ಸs ಕ ಮ 


3 


ಸ 
ಉ 


ಸ ನಿ ದ ನಿ 
ರ ದ ವ ಲೋ 


ಸ 
… 


ನಿ ಪ ಪ | ಧ 
ಬಾ ರಿ ಸು | ಕೂ 


S 
_ s 


ನ ಮ 
ಡ ಅ 


28 


ರಿ 


ಗ 


ಮ 


ರಿ 
ಹೇ 


S ಸ ಗ 
… ನಾ ಎ 


( ೧೨ ) ರಾಗ - ಶಿವರಂಜಿನಿ 


ಶಾಸ್ತ್ರೀಯಪರಿಚಯ 


VO 
) 


ಶಿವರಂಜಿನಿ ರಾಗ ಕಾಫಿ ಥಾಟಿನಿಂದ ಹುಟ್ಟಿರುತ್ತದೆ. ಮಧ್ಯಮ ನಿಷಾದ ಸ್ವರಗಳು 

ವರ್ಜ್ಯ ವಿರುತ್ತದೆ. ಜಾತಿ ಔಢವ, ಔಢವವಿದೆ. ಪಂಚಮ ಸ್ವರ ವಾದಿಯೂ , 
ಷಡ್ಡ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರ 
ದಲ್ಲಿ ಹಾಡುವುದು . 


ಆರೋಹಣ. - ಸ ರಿ ಗ ಪ ಧ ಸ . 


ಅವರೋಹಣಸ ದ ಪ ಗ ರಿ ಸ 


ರಾಗದ ಮುಖ್ಯ ಅಂಗಗ ರಿ ಸ ರಿ ಗ ಪ 


ನ 


ಚ ನ 


ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ | 

ಆ ಪೂಜೆಯು ಆ ಮಾಟವು || 

- ಚಿತ್ರದರೂಹು ಕಾಣಿರಣ್ಣಾ || ಪಲ್ಲವಿ || 
ಚಿತ್ರದ ಕಬ್ಬು ಕಾಣಿರಣ್ಣಾ | 
ಅ ಪ್ಪಿದರೆ ಸುಖವಿಲ್ಲ ಮೆಲಿದರೆ ರುಚಿಯಿಲ್ಲ ! 

ಕೂಡಲಸಂಗಯ್ಯ ನಿಜವಿಲ್ಲದವನ ಭಕ್ತಿ | ೧ | 


ರಾಗ ಶಿವರಂಜಿನಿ - ೩ ತಾಲ್ 

(ಮಧ್ಯ ಲಯ ) 
ಸ್ಥಾಯಿ 


೦ 


+ 


+ 


ಪ 


ಸಾ | 


೧ 


ಗ 


ಪ 


ಪ ಪ 


ಗ 


ರಿ 


ಗ ರಿ ರಿ 


ಸಾ ಸಾ 


. 

೦cla ೨ 3e 


13 


" ೩ 


3 


೦ 


೦ 


& 


12 


ಸಾ ರಿ ಗ ಪ || ಪ S . 

ಪ S | ಧ ಪ ಗ 3 | S - 
ಆs ಪೂ 5 | ಜೆ … ಯು s |ಆs ಮಾ s | ಟS ವು … 
ಸಾ ರಿ ಗ ಸ | ಧ ಸ ದ ಪ ಪ ಗ ರಿ ಗ ರಿ 5 ಸಾ s _ 
ಚಿ 3 ತ ದ ( ರೂ … ಹು s | ಕಾ ಣಿ s | 5 ಣ್ಣಾ 


1 


R. 


ಅ೦ತರ 


H 


3 


a 


3 


ಚಿ : ತ್ರ ದಕs ಬ್ಲ್ಯು s | ಕಾ 


ಈ 


ಣಿ s | s ಣ್ಣಾs 


12 13 


+ 


3 3- 


13- 


* 
| 
8 -ಎ 


25 ಫ್ರಿ ದ 8 | ಸು ಖವಿ ಮೆಲಿ 
, ದ ರೆ ರುಚಿ ಯಿಲ್ಲ 


. 


1 


+ 13- 


+ 
3 
- 


5 
| 
3 ಎC|) 


. 


&೧೪. 

cb1 


ಈ 5 ಡ ಲ | ಸಂ ಗ ಯ ನಿಜ 


6 ೧೯ 


( ೧೩) ರಾಗ - ಭೀಮ' ಲಾಸ್ 


ಶಾಸ್ತ್ರೀಯ ಪರಿಚಯ 


ಭೀಮ್‌ಪಲಾಸ್ ರಾಗವು ಕಾಸೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ ಸಂಪೂ 

ರ್ಣವಿದೆ. ಈ ರಾಗದಲ್ಲಿ ಮಧ್ಯಮ ಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾ 
ದಿಯೂ ಇದೆ. ಈ ರಾಗವನ್ನು ಹಗಲಿನ ಮೂರನೇ ಪ್ರಹರದಲ್ಲಿ ಹಾಡುವುದು 


ಆರೋಹಣ- ಸ ಗ ಮ ಪ ನಿ ಸ 


ಅವರೋಹಣಸ ನಿ ದ ಸ ಮ ಗ ರಿ ಸ 
ರಾಗದ ಮುಖ್ಯ ಅ೦ಗಸ ಗ ಮ ಪ ಗ ಮ ಗ ರಿ ಸ ನಿ s, ಸ ಮ 


ನ 


ಚ ನ 


ವಚನದಲ್ಲಿ ನಾಮಾಮೃತ ತುಂಬಿ | 
ಮನದಲ್ಲಿ ನಿನ್ನ ನೆನಹು ತುಂಬಿ || ಪಲ್ಲವಿ || 


ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ | 
ಕಿವಿಯಲ್ಲಿ ನಿನ್ನ ಕೀರುತಿ ತುಂಬಿ || 
ಕೂಡಲ ಸಂಗಮದೇವಾ ! 
ನಿಮ್ಮ ಚರಣ ಕಮಲದಲಾನು ತುಂಬಿ | ೧ | 


18 


ರಾಗ ಭೀಮ್ ಪಲಾಸ್ - ತ್ರಿ ತಾಲ್ 

( ಮಧ್ಯ ಲಯ ) 
. .. - ಸ್ಥಾಯಿ 


| 


೦ 


+ 


+ 


+ 


1 


| 


೧ 
) 
* 


* 3 
| 
3 

1 


2 
| 
3 


1 


ಪ ಗಾ ಮ | ಪ _ s ಗ ಮ | ಗ ರಿ ಸಾ s 
ಲ್ಲಿ ನಾs ನಾ … ಮೈ ತ ) ತು೦s ಬಿ _ s 
ಮ ಮ ಮ ಗ ಗ ಮ ಗ ರಿ ಸಾ … 
s ನಿಮ್ಮನೆ ನೆ ಹs| ತು ೦ ಬಿ 5 


2 


೧ 


ನ 


ನ 


ಉ 
6 
1 
3 Rರ್ಬ| 

ಊ 


ದ 


ಅಂತರ 


೭೬ 


S 


| ೧|) 


ನ 


ಯ 


ನ 


8 ೮ 


|s 
( ನಿ 


ಲ್ಲಿ ನಿಮ್ಮ ಮೂ 5 ರು ತಿ | ತುಂ … ಬಿ _s 
ಧ ಸ ಪ ಮ ಪ ಗ ಮ ಗ ರಿ ಸಾ s 
S ನಿ ವ್ಯ ) ಕೀ _ S ರು Evo s 29 s 


೧ 


2 |೨ 


೧ 
| 
b 


|೧ 


ಯ 


( 3 


೧೩ 1.1 

11 


. 


& 


೨ 


x 


.28 2 


ನ ನ ರ ಸ s ನಿ ನಿ ||ಸs S 
| ಸಂ … ಗ ಮ | ದೇ … ವಾ s | 


ಕೂ 


13 


c 2 


೧೧ 


17 


2 
# 


:೧|1 


0H|St * 


೧17| 3-6 


& 


ಮ 


ಲ 


ದ … | ಲಾ _ s 


ನು s | ತುಂ 


ಬಿ 


29 


- 


( ೧೪ ) ರಾಗ - ಸಹಡಿ 


ಶಾಸ್ತ್ರೀಯ ಪರಿಚಯ 


ಪಹಡಿ ರಾಗವು ಬಿಲಾವಲ್ ಥಾಟಿನಿಂದ ಹುಟ್ಟಿರುತ್ತದೆ. ಷಡ್ಡ ಸ್ವರ ವಾದಿಯೂ , 

ಪಂಚಮಸ್ವರ ಸಂವಾದಿಯೂ ಇದೆ. ಈ ರಾಗದಲ್ಲಿ ಎರಡೂ ಮಧ್ಯಮ 
ಸ್ವರಗಳು ಹತ್ತುತ್ತವೆ. ಮಂದ್ರ , ಮಧ್ಯ ಸಪ್ತಕಗಳಲ್ಲಿ ಈ ರಾಗದ ವಿಸ್ತಾರ 
ವಿದೆ. ಈ ರಾಗವನ್ನು ಸಾಯಂಕಾಲದಲ್ಲಿ ಹಾಡುವುದು. 


ಆರೋಹಣ ಸಾ ರಿ ಗ ಪ ಧ ಸ . 


ಅವರೋಹಣಸ ನಿ ದ ಪ ಮ ಗ ಮ ರಿ ಸಾ 


ರಾಗದ ಮುಖ್ಯ ಅಂಗ ಸಾ ನಿ ದ ಪ ದ ಸಾ ರಿ, ಗ ಮ ರಿ ಸಾ ದ ದ ಸಾ 


* 


ನ ಚ ನ 


ನಚ್ಚಿದೆ ನೆಂದರೆ, ಮುಚ್ಚಿದ ನೆಂದರೆ , ಸಲೆಮಾರುವೋದೆನೆಂದರೆ | | ಪಲ್ಲವಿ || 


ತನುವನಲ್ಲಾಡಿಸಿ , ನೋಡುವೆ ನೀನು ಮನವನಲ್ಲಾಡಿಸಿ | 
ನೋಡುವೆ ನೀನು ಧನವನಲ್ಲಾಡಿಸಿ ನೋಡುವೆ ನೀನು || 
ಇದಕ್ಕೆಲ್ಲ ಅ೦ಜದಿದ್ದರೆ ಭಕ್ತಿ ಕಂಪಿತ ಕೂಡಲಸಂಗಮದೇವಾ || ೧ || 


ರಾಗಸಹಡಿತಾಲ್ಕೇರವಾ(ಮಧ್ಯಲಯ) 

ಸ್ಥಾಯಿ 


+ 


+ ಸಾ 
s 
s 


ಗ 
| 


ಗ 
ಮ 
ರಿ 


ರಿ 


ಸಾ 


+ 
ಸಿ 
ಸಾ 
ಧ 
ಧ 
| 
ಸಾ 
s 
_ 
s 
_ 
s 
| 
ಸಾ 
ಸಾ 
ಸಾ 
ಸಾ 

ನೆಂದ|ರೆ_s_s_s!ಸಲೆನಾರು 


ಧ 


3 
ಪ 
s 
| 
s 


ಧ 
| 
ಸಾ 


… 


S 


( 
9 ನೆಂS 


ನ| 


ಚಿದೆನೆಂದ|ರೆ… 


ಮ| 


ವೋ 


sಗೆs|s 


ದ 


8 


S 


s 


| 


ಅಂತರ 


| + 


+ 1 


125• 


| + [ ) 

15 
& n13 ೧ 

o 


ಸ 
| 
ಮ 


18 
-18 1: 

ನ 


ಪ 


ಗ 


ಗ 


- ೧೭ 


3 ಐ2 3 


312೩ 


3 


ಉ - 13- 

ಊ 


13 
13- ೧೭ 
13- 12 
12 | 

12 


2 
1: 13 

1 


3 
12 


ನ| ಡುನೆ|ನೀ 


sಸಾ… s: 


೫ 


q 


ನ 


ಲ್ಲಾSSSಡಿಸಿ|ನೋ 


… 


2 0 


3 


3 


& 4 ) 

೧೯ 


೯ 


5 


ch 


3 . 


ಭs 
| 
ಕಂ 
s 
ಸಿ 


33 


ತ 
| 
ಕೂ 


82 12 


ಡಿ 


ಲ 
ಸಂ 


ಗ 


ಮ 


ದೇ 


ಸಾ ಸಂ 


s _s 


ಧಧ|ಸಾs ಗಮ|ದೇ… 


ಸಾ ನಾ 


( ೧೫ ) ರಾಗ - ಜೀವನ್ನುರಿ 


ಶಾಸ್ತ್ರೀಯ ಪರಿಚಯ 


ಜೀವನ್ನು ರಿ ರಾಗವು ಅಸಾವರಿ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ 

ಸಂಪೂರ್ಣವಿದೆ . ದೈವತ ಸ್ವರವಾದಿಯೂ , ಗಾಂಧಾರ ಸ್ವರ ಸಂವಾದಿಯಿ 
ಇದೆ, ಈ ರಾಗವನ್ನು ಹಗಲಿನ ಮೊದಲನೆ ಪ್ರಹರದಲ್ಲಿ ಹಾಡುವುದು . 


ಅರೋಹಣ ಸ್ವರ - ಸಾ ರಿ ಗ ಪ ದ ನಿ ಸ || 


ಅವರೋಹಸ್ವರಸ ನಿ ದ ಪ ಮ ಗ ರಿ ಸಾ || 
ರಾಗದ ಮುಖ್ಯ ಅಂಗ ಧ ನ ಪ ಗ ರಿ ಸಾ ರಿ ಮ ಪ ಧ ಪ || 


ಅರ್ಥರೇಖೆ ಇದ್ದಲ್ಲಿ ಫಲವೇನು | 

ಆಯುಷ್ಯ ರೇಖೆ ಇಲ್ಲದನಕ್ಕೆ ಸಲ್ಲವಿ || 
ಹಂದೆಯ ಕೈಯಲ್ಲಿ ಚಂದ್ರಾಯುಧನಿರ್ದು ಫಲವೇನು || 
ಅ೦ ಧಕನಕ್ಷೆಯಲ್ಲಿ ದರ್ಪಣವಿದ್ದು ಫಲವೇನು | 
ಮರ್ಕಟನ ಕೈಯಲ್ಲಿ ಮಾಣಿಕವಿರ್ದು ಫಲವೇನು | 
ಕೂಡಲಸಂಗನ ಶರಣರನರಿಯದವರ | 
ಕೈಯಲ್ಲಿ ಲಿಂಗವಿರ್ದು ಫಲವೇನು | 
ಶಿವ ಪಥನರಿದನಕ್ಕೆ 


3 . 


ರಾಗ ಜೀವನ್ನರಿತ್ರಿತಾಲ 

( ಮಧ್ಯಲಯ ) 
ಸ್ಥಾಯಿ 


| 


3|3° 


ಪ 
ಲ 


ಗ s | 
ವೂ s | 5 


s ಸಾ … 
: ನೂ … 


ಸs| ಮ 
ಅ ರ್ಥ ರೇ ಖೆ | ಯಿ ದ್ದ ಲ್ಲಿ | ಫ 
ಸಾ ರಿ ಗ ಮ | ಸ . 
og s otosu do not hoes ಖೆ s | ಇ 


. 


C' 


0 


ಒ|-೬L 


|3 


3© 


ದ s | 


S 


« 


S 


ಅ೦ತರ 


| 


ಮ ಮ ಮ ಮ ಪ ಪ ಧ ಧ ಪ ಧ ನಿ ನಿ ಸ ಸ ಸ ಸ 
ಹಂ ದ ಯ ಕೈಯಲ್ಲಿ ಚಂ ದ್ರಾ ಯು ಧ ವಿ ರ್ದು | ಫ ಲ ವೇ ನು 


& 


* 


5೧; 


24 


YZ ೧ +7 


೧ 


ಎ ೧ 
x 
| 
x L| 

|bಣ 


R13-12 

A 


ನ ಕೈ ಯ ಲ್ಲಿ ದರ್ಪಣ ನಿ ರ್ದು |ಫಲ ನೇ ನು 


3 


3 


#1-4-0 


1 1& 2 


KB 


31% 


318 


*3|೧ x|18- 

* 


ಮ ರ್ಕ ಟ ನ ಕೈ ಯ ಲ್ಲಿ ಮಾಣಿ ಕ ವಿ ರ್ದು | 
ಸಾ ರಿ ಗ ಪ ನಿ ಸ ರಿ ಗ ರಿ ಸ 
ಈ ಡ ಲ ಸಂಗನ ಶರಣರ ನರಿಯ 


| 
a 
lz 
cla 


GN02.K 

Y" 


& 


12 +Z೧|C 

12' . 

೧ ಎC|- |- 

ಎ 


1 


- 


2:{" 


17 11 


13-1 


" 


S 


ಕೈ ಯ ಲ್ಲಿ ಲಿಂಗ ವಿ ರ್ದು | ಫ ಲ ವೂ s | s ನು s 


.. 


L 


13 


21 
' 


.+T 3|12 3|3 


( 
° 


8 


14 


ಯ ದ ! s 


– 


S 


ಕೈ 


( ೧೬) ರಾಗ - ದೇಸೀ 


ಶಾಸ್ತ್ರೀಯ ಪರಿಚಯ 


ದೇಸೀ ರಾಗವು ಕಾಫೀಫಾಟನಿಂದ ಹುಟ್ಟಿರುತ್ತದೆ. ಏಕಾತಿ ಔಢವ, ಪಾಢವ ವಿದೆ. 

ಸಂಚಮಸ್ವರ ವಾದಿಯೂ , ರಿಷಭಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು 
ಹಗಲಿನ ಎರಡನೇ ಪ್ರಹರದಲ್ಲಿ ಹಾಡುವದು . 


ಆರೋಹಣ.. . ಸಾ 6 ನ ಪ ಧ ನ ಸ ಸ 


ಅವರೋಹಣ - ಸ ಪ ಧ ನ ಪ ರಿ ಗ ಸ ರಿ ನಿ ಸಾ 


ರಾಗದ ಮುಖ್ಯ ಅಂಗ . ಸ ರಿ ಗ ಸ ರಿ ನಿ ಸ ಸ 


ಮ ಪ ಸಾ 


. 


ನ ಚ ನ 


ಆಡಿದರೇನೋ ಹಾಡಿದರೇನೋ ! 

ಓದಿದರೇನೋ ತ್ರಿವಿಧ ದಾಸೋಹವಿಲ್ಲದನ್ನಕ್ಕ || ಪಲ್ಲವಿ | 


ಆಡದೆ ನವಿಲು | ಹಾಡದೆ ತಂತಿ | 

ಓದದೆ ಗಿಳಿ | ಭಕ್ತಿ ಲ್ಲದವರ 
ನೋಲ್ಲಕೂಡಲಸಂಗಮದೇವ || ೧ || 


ಕಾಗ ದೇಸೀ ತಾಲ್‌ 
( ಮಧ್ಯ ಲಯ ) 
ಸ್ಥಾಯಿ 


* & 


ಪ S ರಿ ಗ ರಿ S ಸಾ … ರಿ … ನಿ ನಿ ಸಾ s | 
ಆ … ಡಿ ದ ರೇ …. ನೋ … ಹಾ – ಡಿ ದ ರೇ … . 
ಸ ರಿ ಗ ಪ ಧ ನ ಪ ರಿ ಗ ಮ ಸಾ ಸಾರಿ ನಿ 
ಓ ದಿ ದ ರೇ | ನೋ ತಿ ನಿ ದ ದಾ ಸೋ ಹ ಎಲ್ಲ ದ ನ ಕ್ಯ 


alosa 


213 &:12 


ಅಂತರ 


1 


12 
17 KC 


ಸ 
s 
s 


ಆ 


ಪ ಧ ನ 
ದೆ | ತಂ … 


2 


ಸ ಸ ಸ 
ಡ ದೇ ನ 
8 ಗ ರೀ 


ಪ … 
ತಿ 


ಸ ಸ s ಸ ಪ ಪ 
ವಿ ಲು … ಹಾ … ಡ 
… ಸಾ … ಸಾ 1 ಮ 


ಉ 3 & 


ಆ# 


3760MW 


1 


ಸ 


EL 


ಧ 


ನ 


ಪ 


೭೬ 


೫ 0 <13 

2 3 


of 


೪ 2 


೧೬ 


3 


98 


0 


3 


೫ 
2 


13: 


« 


& 


0 


೧೩°1 


ನೋ 


ಎ 


ಕೂ 


5| ಡ ಲ 


ಸು … ಗ 


ಮ 


ಈ 


ದೇ 


… 


ಬಾ … 


3ು 


(೧೭) ರಾಗ - ಸೂರ್ಯಾಧನಾತ್ರೀ 


ಶಾಸ್ತ್ರೀಯಪರಿಚಯ 


ಪೂರ್ಯಾಧನಾಶೀ ರಾಗವು ಪೂರ್ವಿ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಸಂಪೂರ್ಣ. 

ಸಂಪೂರ್ಣವಿದೆ. ಪಂಚಮುಸ್ಪರ ವಾದಿಯೂ , ಷಡ್ಡ ಸ್ವರ ಸಂವಾದಿಯೂ ಇದೆ. 
ಈ ರಾಗವನ್ನು ಹಗಲು ನಾಲ್ಕನೇ ಪ್ರಹರದಲ್ಲಿ ಹಾಡುವದು. 


ಆರೋಹಣ - ನಿ ರಿ ಗ ಮ ಪ ಮ ಧ ಸ ಮ ಧ ನಿ ... 
ಅವರೋಹಣಸ ನಿ ದ ಪ ಮ ಗ ಮ ರಿ ಗ ರಿ ಸಾ . 


- 


13 


- 


- 


ರಾಗದ ಮುಖ್ಯ ಅಂಗಸ 


- 
2 
. 


ಮ 


ರಿ ಗ ರಿ 


ಗಾ 


ನ 


ಚ ನ 


ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ | 

ಇಲ್ಲಿಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ | ಪಲ್ಲವಿ || 


ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ | 

ಕೂಡಲಸಂಗಮದೇವಾ . ೧ || 


36. 


ರಾಗ ಪೂರ್ಯಾಧನಾಶ್ರೀ - ತಾಲ 

(ಮಧ್ಯ ಲಯ) 
ಸ್ಥಾಯಿ 


+ 


+ 


- 


8 


ನ ರ್ತ್ಯ ಲೋ ಕ ವೆಂ ಬುದು s ಕ ರ್ತಾ ರ ನ ಕ ಮ ಟ ವಯ್ಯ 


- 


- 


ಯ ಲ್ಲಿ ಸs ು ವ ರು ಅಲ್ಲಿ ಯು ಸs ಲ್ಲು ವ ರ ಯ್ಯ 


ಅಂತರ 


– 


3 


7 


213|13 


ಯ ಲ್ಲಿ ಸ 2 ದ ನ ರು … ಅಲ್ಲಿ ಯು ಸ  ಾ ರ ಯ್ಯ 


•1೧13 


೩ 


13- 12 


0 


*|P 


e-8 


ಈ 


: ಡ 


ಲ 


ಸಂ … 


ಗ ಮ 


ದೇ 


1 


S 


$ 


ವಾ 


s _ s _ s 


( ೧೮) ರಾಗ - ಅಲಯ್ಯಾ ಬಿಲಾವಲ್‌ 


ಶಾಸ್ತ್ರೀಯ ಪರಿಚಯ 


ON 


ಅಲಯ್ಯಾ ಬಿಲಾವಲ್‌ ರಾಗವು ಬಿಲಾವಲ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ 

ಷಾಢವ ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡೂ ನಿಷಾಧ ಸ್ವರಗಳು ಹತ್ತುತ್ತವೆ 
ದೈವತಸ್ವರ ವಾದಿಯೂ , ಗಾಂಧಾರಸ್ವರ ಸಂವಾದಿಯೂ ಇದೆ. ಈ ರಾಗ 
ವನ್ನು ಹಗಲಿನ ಮೊದಲನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣ - ಸ ರಿ ಗ ಪ ದ ನಿ ಸ 


ಅವರೋಹಣ... ಸ ನಿ ದ ಪ ದ ನಿ ದ ಪ ಮ ಗ ಮ ರಿ ಸಾ 


ರಾಗದ ಮುಖ್ಯ ಅಂಗ. ಸಾ ರಿ ಗ ರಿ ಗ ಪ ದ ನಿ ಸ ಸ ನಿ ದ ಪ 

ಧ ನಿ ದ ಪ ಮ ಗ ರಿ ಗ ಪ ಮ ಗ ರಿ ಸಾ 


ನ 


ಚ ನ 


ಪುಣ್ಯ ಪಾಪವೆಂಬುದು ತಮ್ಮಿಷ್ಟವು ಕಂಡಿರೇ || 

ಅಯ್ಯಾ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ | ಪಲ್ಲವಿ || 


ದೇವಾ ಭಕ್ತ ಜಿಯಾ ಜೀಯಾ ಎಂಬ ನುಡಿಯೊಳಗೆ ! 

ಕೈಲಾಸವಿರ್ದುದು ಕೂಡಲಸಂಗಮದೇವಾ || ೧|| 


ರಾಗ ಆಲಯ್ಯ ಬಿಲಾವಲ್ ತಾಲ್ 

(ಮಧ್ಯಲಯ ) 
- ಸ್ಟಾಯಿ 


ಸ ನಿ 

- " 


ದ 
ಸಾ 


ಪ ಮ 
ಸ | ವೆಂ 


ಗ ರಿ 

ಬು 


ಗ ಸ ಮ ಗ ಮ ರಿ ಗ ಮ ರಿ | 
ವು ತ ಮ್ಮಿ ಈ 3 ವು s ಕಂ * ಡಿ 


೬ 


ರೇ 


W 


- 


& 


ಆ ಯ್ಯಾ ಎಂ ದೊ ಡೆ ಸ್ವರ್ಗ ಎಲವೋ ಎಂ ದೊ ಡೆ ನ ರ ಕ 


ಅಂತರ 


ಸ ಸ ನಿ ದ ನಿ ಸ ನಿ ಸ ಸ ಸ ಸ ದ ನಿ ಧ ಧ ಸ s 
ದೇ ನಾ ಛ s ಕ ಜಿ ಯಾ ಜಿ ಯಾ ಎಂಬ ನುಡಿ| ಯೋ ಳ ಗೆ … 


- 


- ರಿ ಗ ರಿ ಸ ನಿ ದ ನಿ ಸಾ ನಿ ದ ಪ ಧನಿ ಧಪ ಮಗ ರಿಗ 
ಕೈs ಲಾ ಸ ನಿ … ರ್ದು ದು ಕೂ ಡಲ ಸಂ ಗ 3 ನs ದೆ … ವಾ s 


( ೧ ) ರಾಗಕೆದಾರ 


ಶಾಸ್ತ್ರೀಯ ಪರಿಚಯ 


ರಾಗ ಕೇದಾರ, ಜಾತಿ ಷಾಢವ , ಷಾಢವವಿದೆ. ಎರಡೂ ಮಧ್ಯಮ ಎರಡೂ ನಿಷಾದ 

ಸ್ವರಗಳುಹತ್ತುತ್ತವೆ. ಕೋಮಲ ಮದ್ಯಮಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾ 
ದಿಯೂ ಇದೆ. ಈ ರಾಗವನ್ನು ರಾತ್ರಿ ಮೊದಲನೇ ಪ್ರಹರದಲ್ಲಿ ಹಾಡುವದು . 


ಆರೋಹಣ. - ಸಾ ರಿ ಸಾ ಮ ಪ ಮ ಪ ಧ ನಿ ಸ 


ಅವರೋಹಣಸ ನಿ ಧ ಸ ಮ ಪ ಧ ನಿ ದ ಪ ಮ ಪ ಧ ಸ ಮ ನಿ ರಿ ಸಾ 


ರಾಗದ ಮುಖ್ಯ ಅಂಗಸಾ ಮ 


ಪ ಮ 


ಪ ಧ ಸ 


ಮ 


ನಿ ರಿ 


ಸಾ 


ನ 


ಚ ನ 


ದೆ ( ವಲೋಕಮರ್ತ್ಯಲೋಕಬೇರಿಲ್ಲ ಕಾಣಿಬೊ . 

ಸತ್ಯವ ನುಡಿವುದೇ ದೇವಲೋಕ 
3 ಮಿಥ್ಯವ ನುಡಿವುದೇ ಮರ್ತ್ಯಲೋಕ ಪಲ್ಲವಿ 


* ಚಾರವೇ ಸ್ವರ್ಗ ಅನಾಚಾರವೇ ನರಕ | 
ಮೂಡಲ ಸಂಗಮದೇವಾ ನೀವೇ ಪ್ರಮಾಣ 


ರಾಗ ಕೇದಾರಿ ತಾಲ 
( ಮಧ್ಯಲಯ ) 
ಸ್ಥಾಯಿ 


೦ 


# 


೭|| 


ಮ ಗ ಸ ಸ 


- 3)೪ 

೩ 


ಧ ಪ ದ 


S 


S 


3|8 

# 


ಇ 


ರಿ ರಿ ಸಾ ರಿ ಸಾ ಸಾ ನ ; 

ಮ ರ್ತ್ಯ ಲೋಕ ಬೇ …. အဆီ 
ಮ s ಮ ಮ ಪ ಸ ದ ಪ ದ 8 ಸಾ ಸಾ ರಿ 3 
ಸs ತ ನ ನ ಡಿ ವು ದೇ | s . ದೇ … ನ ಲೋ … s 
ಮ ಪ ದ ನಿ ಸ ಸ ದ ಪ ಮ ಮ … ಮ ರಿ 
ಮಿ : ಥ್ಯ ನ ನ ಡಿ ವು ದೇ … ಮ … ರ್ತ್ಯ ಲೋ 3 


ಸಾ … 
ಕ ; 
ಸಾ … 
ಕ 5 


3 


ಅಂತರ 


8. 


R 


K 


ಆs ಚಾ ರ ವೇ s ಸ್ವ ರ್ಗ | ಅ ನಾ ಚಾ ರ ವೇ ನರಕ 
ಸ ರಿ ಸ ನಿ ದ ನಿ ಧ ಕ ಮ ಪ ಧ ಸ ಮ … ನಿ ರಿ ಸಾ 

ಲ ಸಂ ಗ ಮ ದೇ ನಾ ನಿ … ವೇ ಪ್ರಮಾ … 8 8 ಣ 


೩೪ 


( ೨೦) ರಾಗ - ಕಾಫಿ 


ಶಾಸ್ತ್ರೀಯಪರಿಚಯ 


ಕಾಫೀ ರಾಗವು ಕಾಫೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಸಂಪೂರ್ಣ 
ಸಂಪೂರ್ಣವಿದೆ. ಪಂಚಮಸ್ವರವಾದಿಯ ಷಡ್ಡ ಸ್ವರ ಸಂವಾದಿಯೂ ಇದೆ. 
ಈ ರಾಗದಲ್ಲಿ ತೀವ್ರಗಾಂಧಾರ, ತೀವ್ರ ನಿಷಾಧ ಸ್ವರಗಳು ಅಲ್ಪ ಪ್ರಮಾಣದಲ್ಲಿ 
ಹತ್ತುತ್ತವೆ. ಈ ರಾಗವನ್ನು ಹಗಲಿನ ಮೊದಲನೇ ಪ್ರಹರದಲ್ಲಿ ಹಾಡುವದು . 


ಆರೋಹಣ - ಸಾ ರಿ ಗ ಮ ಪ ದ ನಿ ಸ | 


ಅವರೋಹಣ - ಸ ನಿ ದ ಪ ಮ ಗ ರಿ ಸಾ || 
ರಾಗದ ಮುಖ್ಯ ಅಂಗ - ಸಾ ರಿ ಗ ಗ ಮ ಮ ಪ ಮ ಪ ಧ ನ ಪ ಗ ರಿ ಸಾ|| 


ಜಗವ ಸುತ್ತಿಪುದು ನಿನ್ನ ಮಾಯೆಯಯ್ಯಾ | 
ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ || ಪಲ್ಲವಿ || . 


ನೀನು ಜಗಕ್ಕೆ ಬಲ್ಲಿದನು || 
ಆನು ನಿನಗೆ ಬಲ್ಲಿದನು ಕಂಡಯ್ಯ 


ಕರಿಯು ಕನ್ನಡಿಯೊಳಗಡಗಿದಂತಯ್ಯ | 
ನೀ ಎನ್ನೊಳಡಗಿದೆಕೂಡಲ ಸಂಗಮದೇವ 


ವಚನ ಸ೦ || 


42 


ರಾಗ ಕಾಸಿ - ತಾಲ್ 

(ಮಧ್ಯ ಲಯ ) 


* 


ಸ್ಥಾಯಿ 


+ 


- 


ಆ 


ಪ ಧ ನ ಪ ಗ ರಿ ಗ ಮ ಪ ಪ ಮ ಪ ಧ ಸ ನಿ ದ ಪ 
ಜ ಗ ನ ಸು … ಪು ದು ೩ S « s ಮಾ ಯೇ ಯಯ್ಯಾ 
ಧS ಧ ಧ ಧ ನಿ ದ ಪ ಮ ಪ ಧ ಸ ಮ ಪ ಗ ರಿ 
ನಿ S « ಸು ತ್ರಿ s, ಸು ದು ಯ ನ ನ ನ ನೋ 5 ಡ ಯ್ಯ 


ಅಂತರ 


3 ೧a YZ 


೧೧ 

ಆ 13-೧|13 

ಆಎಃ 


3 C 


ನೀ s ನು s ಜ ಕ್ಕೆ 5 ಬs ಲ್ಲಿ 3 ದ … 
ದ , ದ ಧ ನಿ ಪ ಮ ಮ ಪ ದ ಪ 
ಆs ನು s | ನಿ ನ ಗೇ s ಬ , ದ ನು ಕಂ 


3 


3 
- 


ಆ 3 |1 

ಆ ೧ 


22 1143 ೧|# 

15 133 k ೧=K 

+ ೧17 3 3- 


| 


೧೨,3, 


13 


.3 2 


KC 


ಕರಿ ಯ ಕ ನ ಡಿ ಯೋ ಳ ರ ಡ ಗಿ , 


]p 


೦ 


U 


3- 


3 13- |13 

ಇ 


೧| 


ನೀ s ಎ ನ್ಯೂ ಳ ಡ | ದೆ ಕೂಡಲಸಂಗಮ ದೇವ 


43 


( ೨೧) ರಾಗ - ಭೂಪ 


ಶಾಸ್ತ್ರೀಯ ಪರಿಚಯ 


NO) 


ರಾಗ ಭೂಪ- ಕಲ್ಯಾಣ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ ಔಢವ ವಿದೆ. 

ಗಾಂಧಾರ ಸ್ವರವಾದಿಯೂ , ಧೈವತ ಸ್ವರ ಸಂವಾದಿಯೂ ಇದೆ. ಈ ರಾಗ 
ವನ್ನು ರಾತ್ರಿ ಮೊದಲನೇ ಪ್ರಹರದಲ್ಲಿ ಹಾಡುವದು. 


ಆರೋಹಣ - ಸಾ ರಿ ಗ ಪ ದ ಸ | 

ಅವರೋಹ ಸ ದ ಪ ಗ ರಿ ಸಾ .... 
ರಾಗದ ಮುಖ್ಯ ಅಂಗಗ ರಿ ಸ ಪ ದ ಸಾ ರಿ ಗ || 


ನ 


ಚ ನ 


ಉಳ್ಳವರು ಶಿವಾಲಯವ ಮಾಡುವರು 
ನಾನೇನ ಮಾಡುವೆ ಬಡವನಯ್ಯ 


ಎನ್ನ ಕಾಲೇ ಕಂಬ ದೇಹವೇ ದೇಗುಲ 
ಶಿರವೇ ಹೊನ್ನ ಕಳಸವಯ್ಯ 
ಕೂಡಲ ಸಂಗಮದೇವಾ ಕೇಳಯ್ಯ 
ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ 


44 


ರಾಗ ಭೂಪತಾಲ್ 

ಮಧ್ಯಲಯ 
ಸ್ಥಾಯಿ 


ಸ ಸ ಗ ರಿ ಗ ಗ ಸಾ ಸಾ ಸಾ ಸಾ ರಿ ಗ ರಿ ಗ s _ s _ s 
ಉ ಳ್ಳ ನ ರು | ಶ್ರೀ ನಾ ಲ ಯ ನ ಮಾ … ಡು ವರು_ s _ s _s 
ಗ _ s ಗ ರಿ ಗ ಪ ಧ ಸ ದ ಪ ಗ ರಿ ಗ ರಿ ಸಾ s 
ನಾ sನೇ ನ ಮಾ … ಡು - ಬ ಡ ನs ನs ಹ್ಯ s 


ಅ೦ತರ 


YZ 


2 


ಎ 


ನ ಕಾಲೇ ಕಂ 5 ಭ 


°3 


# 


… ಹ ನೇ 


ದೇ … ಗು 


ಲ 


೧ 


• 


ಆ 


3-ಕೆ 


12 


೮ 


೧೫ 


2 ಈ 


ಆ 


3 ೭ & 


33 *7 +d 


ಆ 


ಈ 5 


ರ ಲ ಸಂ … ಗ ಮ ದೇ ನ ಕೇ ss ಳ ಯ್ಯ : 


4' 


2 


3 3| 

*** 


ಸ್ಥಾ 3 ನ ರ ೪ ವುಂಟು ಜಂ .… ಗ ಮ ಕೈ 


3€ 


- 


45 


( ೨೨) ರಾಗ. ಮಾಂಡ್ 


ಶಾಸ್ತ್ರೀಯ ಪರಿಚಯ 


ರಾಗ ಮಾಂತ್ ಬಿಲಾವಲ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ ಸಂಪೂರ್ಣ 

ವಿದೆ. ಮಧ್ಯಮ ಸ್ವರ ವಾದಿಯ ಷಡ್ಡ ಸ್ವರ ಸಂವಾದಿಯೂ ಇದೆ. ಈ 
ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವದು . 


ಆರೋಹಣ - ಸ ರಿ ಗ ಪ ದ || 


ಅವರೋಹಣಸ ನಿ ದ ಪ ಮ ಗ ರಿ ಸಾ || 
ರಾಗದ ಮುಖ್ಯ ಅಂಗಮ ಪ ದ ನಿ ಪ ದ ನಿ ಸ || 


ನ 


ಚ ನ 


ಕರಿ ಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯಾ | | ಪಲ್ಲವಿ || 
ಗಿರಿ ಘನ ವಜ್ರ ಕಿರಿದೆನ್ನ ಬಹುದೇ ಬಾರದಯ್ಯ | 


ತನಂತ ಘನ ಜೋತಿ ಕಿರಿದೆನ್ನಬಹುದೇ ಬಾರದಯ್ಯ ! 
ಮರಹು ಘನ ನಿನ್ನ ನೆನೆವ ಮನ ಕಿರಿದೆನ್ನ ಬಹುದೇ 
ಭಾರದಯ್ಯ ಕೂಡಲ ಸಂಗಮದೇವಾ || ೧ || 


ರಾಗಮಾಂಡ್ತಾಲ್ಕೆರನಾ-(ಮಧ್ಯಲಯ)-ಸ್ಥಾಯಿ 


| + 


+ 


+ 


+ 


- 


+ 


ನಿನಿನಿನಿಸಸಸನಿನಿನಿಸಧಧಪಧನಮ ಕರಿಘನಅ೦;ಕುಶಕಿರಿದನಬಹುದೇ…ಬಾ…ರ 


ಪ… ದ! 


ಧಪದ ಯ್ಯಾ!s 


13 


3 


3 


? 


೧೫ 
3 


ಅಂತರ 


- 46 


- 


72 


2 


, 


7 
3 ) 


* 3 


ತಮ೦ಥಘನ…ಜೋತಿ…ಕಿರಿದೆ–ಬ 


ದೇs 


- - 


ಆ 


SĞSeats 


3 


62 


6 


ಆ 


೧೦೧ 


13- 


s 


7 


ಧ 
ಪ 
| 
ಧ ನಿಮೃನೆ 


ಧ ನ 


ನ ನ 


s 
ಸ s|ನ 


ಪ 
S ನ3 


1 


೧3 


4 


8 


ಆ 


3 


8- 


೧ 


s 


a 


ಇ 


# 


12 


- 


C 


೧Z 


3- 


3ಆ 


8 


ಆ 


ಯ್ಯ 


# 


3 . 


ಕಿರಿದ ಸಗರಿಗಸ KSSSಡ 


ನಬಹು ಸನಿಸ ಲ|ಸಂ… 


ದೇ ಧ ಗ 


…ಬಾ ಧಸ ಮದೇ 


…ರs|ದs 

ಸs| …ನಾs| 


is 


( ೨೩) ರಾಗಪೀಲು 


ಈ ರಾಗದ ಶಾಸ್ತ್ರೀಯಪರಿಚಯ ಐದನೆಯ ಪೇಜಿನಲ್ಲಿದೆ. 


ನ 


ಚ ನ 


ಜ್ಞಾನದ ಬಲದಿಂದ 

- ಅಜ್ಞಾನದ ಕೇಡನೋಡಯ್ಯ | 
ಜ್ಯೋತಿಯ ಬಲದಿಂದ 

ತಮ್ಮಂಧದ ಕೇಡನೋಡಯ್ಯ 


|| ಪಲ್ಲವಿ || 


ಸತ್ಯದ ಬಲದಿಂದ 

ಅಸತ್ಯದ ಕೇಡನೋಡಯ್ಯ ! 
ಪರುಷದ ಬಲದಿಂದ 

ಅವಲೋಹದ ಕೇಡನೋಡಯ್ಯ | 
ಕೂಡಲಸಂಗನ ಶರಣರ ಅನುಭಾವದಿಂದ 

ಎನ್ನ ಮನದ ಕೇಡನೋಡಯ್ಯ 


ರಾಗಸೀಲುತಾಲ್ಕೇರನ 

(ಮಧ್ಯಲಯ) ಸ್ಥಾಯಿ 


+ 


೧ 


೧ 


೧ 


C / 


• | 3 | 


2 | 3 


" 
ನ 


ದ 
ಬ 


3 | 


ಲ 


ದಿಂ 


ದ 
| 
ಅ 
, 
ಜ್ಞಾನ 
ದ 
ಕೇ 
ಡ 
ನೋ 


ಡ 


ಯ್ಯ 


ಜೋ 


ತಿ 


ಯ 
ಬ 


ಲ 


ದಿಂ 
ದ 


? 


| 


ತಮಂಫs 


(s| 


ಕೇ 


ಡ 


ನೋ 


ಡ 
| 
ಯ 


ಜೈ 


2 | 


3 
12 


K | 1 


2 


13 


೧೦ 


ಡ 
| 
ಯಾ 
ಸ 
ರು 
ಷ 
ದ 
ಬಲ 
ದಿಂದ 

ರಿಗ 

ಮಸ|ಗ ಅನು|ಭಾವ 

ಮ||೧|| 

ಗ 
ದ 
ಕ 
ಡ 
ನೋ 

ಯಾ 

ಸಾ ರಣರಪಗ 
ಡಸಾ 


- 


…. 


_s 


ದಬಲದಿಂದಅಸತ್ಯದಕೇಡನೋಡಯ್ಯಾಸರುಸದ 


ಈ 


s|ಡ 


ಡನೋಡ 


a 


| 


ಡ…ನೋ 


೧೯೦೯ 


K 


K | 1 


1 


| . 


5 


3 


ಕೆ 


3ಕೇ 


2 


೧ 
3 , ಈ 


# 
& 


3 
8 


2 | £ 
# 1 
2 0 


# 
6 


೧ + 
# # 
2 | 13 


12 - 13 


ನೋ 


ಈ 


Y 


ಲೋ 


ಏ 


1 


* 


* 


6 


6 7 
K | 3 


ದವ 


8 

| 


6 : # 
# # 


A 


- # 


# 


| ಎ 


1 | ತ 


( 


5ಸತ 


ನಲೋ 


» 


0 


3 


0 


k 


# 


0 


2 


² 2 


( ೨೪) ರಾಗ - ಕಾಫಿ 


ಕಾಫೀ ರಾಗದ ಶಾಸ್ತ್ರೀಯಪರಿಚಯ ನಲವತ್ತೊಂದನೆ ಪೇಜಿನಲ್ಲಿದೆ. 


ನ 


ಚ ನ 


ಅಂದಣವ ನೇರಿದ ಸೊಣಗನಂತೆ | 
ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನು 
ಸುಡುಸುಡು ಮನವಿದು ವಿಷಯಕ್ಕೆ ಹರಿವುದು | ಪಲ್ಲವಿ || 


ಮೃಡನೀಮ್ಮನನುದಿನ ನೆನೆಯಲೀಯದು | 
ಎನ್ನೊಡೆಯ ಕೂಡಲಸಂಗಮದೇವಾ ! 
ನಿಮ್ಮ ಚರಣವ ನೆನೆವಂತೆ ಕರುಣಿಸು | 
ಸೆರಗೊಡ್ಡಿ ಬೇಡುವೆ ನಿನ್ನ ಧರ್ಮ - ! ೧ !! 


5 


. 


ರಾಗ ಕಾಫಿ - ತಾಲ ಕೇರವಾ 

(ಮಧ್ಯಲಯ) 


ಆ 


ಸ್ಥಾಯಿ 


+ 


૧૭ 


*2 


|೩| 


೩ 


થ 


೧ 


3 


ನೇ 


೭ 


೧ 


ಣ ಗ : ನಂ ತೆ … 5 5 

ಗ ರಿ ಗ ಸಾ ಸಾ ಸಾ ಸಾ 
ಡೊ ಡೆಬಿ ಡ ದು s ಮು ೩ ನ ಸ್ವಭಾ ನ ನ ನು 
ಮ ಮ ಪ ಪ ದ ನಿ ಸ ದ ನಿ ನಿ ಸ ಸ ದ ನಿ ಸ ಸ 
ಸು ಡು ಮನ ವಿ : ದು : ನಿ ಸ ಯ ಕ್ಕೆ ಹರಿ ವುದು 


೧|3| 


ಇ 


೦ 


೬ 


ಅಂತರ 


ಎ 


ಮ ಮ ಮ ಮ ಪ ಪ ಧ ನಿ ಪ ಧ ಸ ಸ ಸ s ನಿ ಧ 
ಮೃ ಡ ನಿ ನ ನ ನು ದಿ : ನs | ನೆ ನೇ ಯ s | ಲೀ , 
ನಿ ನಿ ಸ ಸ ನಿ : ಧ ಪ ಧ ನ ಮ ಪ ಧ 
ಎ ನ್ಯೂ ಡೆ ಯ ಕೂ ಡ ಅ ಸ ೦ ಗ ಮ | ದೇ … 


ಸ ಸ 
ಯ ದು 
ಸ s 
ನಾ … 


ಉ 12 


- 


೧ 


n 


: 


2 


C 
| 
ಇ 


.zX|೭ 


0* 1C3 


೧ 


Ge 


. 


ನಿ ನಿ ಸ 
ಸ ರ ಗೊ 


೮ 


ಸ ನಿ 
ಡಿ ಬೇ 


ಕ ರು ಗೆ ಸು 
ನ s | ಪ ದ ಸಾ … 
– s ( s ರ್ಮ 3 


… 
… 


೧| 


ಧ ಸ | ಧ 
ಡು ವೆ |ನಿ 


s 


3 


5 . 


( ೨೫) ರಾಗ - ಅಢಾಣಾ 


ಶಾಸ್ತ್ರೀಯಪರಿಚಯ 
ರಾಗ ಅಢಾಣಾ ಅಸಾವರಿಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ ಸಂಪೂರ್ಣವಿದೆ. 

ಈ ರಾಗದಲ್ಲಿ ಷಡ್ಡ ಸ್ವರ ವಾದಿಯ , ಪಂಚಮ ಸ್ವರ ಸಂವಾದಿಯೂ ಇದೆ. 
ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವುದು . 


ಆರೋಹಣ.- ಸಾ ರಿ ಗ ಪ ದ ನಿ ಸ | 


ಅವರೋಹಣ..... ಸ ದ ನಿ ಸ ಮ ಪ ಗ ಮ ರಿ ಸಾ | 


ರಾಗದ ಮುಖ್ಯ ಅಂಗ . ಸ ಧ ನಿ ಸ ದ ನಿ ಪ ಮ ಪ ದ ನಿ ಸ |... ... 


ನ 


ಚ 


ನ 


ಹರಿವ ಹಾವಿಗಂಜೆ ಉರಿವ ನಾಲಗೆಗಂಟೆ | 

ಸುರಿಗೆಯ ಮೊನೆ ಗಂಜೆ | ಪಲ್ಲವಿ || 


ಒಂದಕ್ಕಂಜುವೆ ಒ೦ದಕ್ಕಳುಕುವೆ ! 
ಪರಸ್ತ್ರೀ ಪರಧನ ನೆಂಬೀ ಜೂಜಿ೦ಗಂಜುವೆ | 
ಮುನ್ನ೦ಜದ ರಾವಣನೇ ವಿಧಿಯಾದ | 
ಅಂಜುವೆನಯ್ಯ ಕೂಡಲಸಂಗಮದೇವಾ | ೧ | | 


S3 


ರಾಗ ಅಢಾಣಾ - ತಾಲ್ 
(ಮಧ್ಯ ಲಯ ) 
ಸ್ಥಾಯಿ 


| 


೦ 


12 2| 


ನಿ ನಿ ಸ ಗ ಗ ಮ ಪ ಸ ಸ 
ಹರಿ ನ ಹಾ … ವಿ ಗಂ ಜೆ | 


+ 73 
3€ 
| 
1 

$ ೧ & 


ಧ ಧ | ನಿ 
ನ ನಾ ಲ 


೮೬C|೨| ೨ 


ಸ 
ಗ 


ಸ 
ಗ 


ಸ 
ಳೆ 


24 


YZ 


೧ 


೧ 


? 

| 


s 
… 


ಸ 
ಸು 


ಸ 
ರಿ 


ಸ | ಧ ( ನಿ ) 
ಗ ಯ s 


… ಸ 
_ s _ 

s 


| 


ಗ 
ಮೊ 


ಗ ಮ ರಿ 
ನೆ s | ಗಂ 


… 
… 


ಸಾ _ S 
ಜೆ … 


s 


ಅಂತರ 


24:a129 


3-112 3 
| 
1 ೧ 
| 
73 
- 


೩ 


3 


12 


ಮ s ಮ s | ಸs ಧ ಧ ನಿ … ನಿs| 
_ s ದs ಹೈಂ … ಜು ವೆ | 

ವೆ ಒ೦s ದ s ಳು ಕುವೆ 
ಪ | ಮ ಪ ಗ ಮ ರಿ … ಸಾ ಸಾ 
ವೆಂ ಬ ಜೂ 

no seu 
ಸಾ ರಿ ನ 3 ಸ 
ಮು S « s | ಜ ದ ರಾ _ S ನ ಣ ನೆ ನಿಧಿ (ಯಾ … ದ 

- s ಸs ಪ ಮ ಪ ಗ ಮ ರಿ ಸಾ 
ಅ೦ ಜು Ř S oss s ಡಲಸಂಗಮ ದೇ ನಾ 


• 


೧ 


+ 
Z 


- 
ಆ 1 
2 3 
| 
6 

ಈ 3 3 


• ೬ 


• {|TL:• 


? )12 

12 


54 


( ೨೬) ರಾಗ - ಸೀಲು 


ಪೀಲು ರಾಗದ ಶಾಸ್ತ್ರೀಯಪರಿಚಯ ಐದನೆ ಪೇಜಿನಲ್ಲಿದೆ. 


ನ ಚ ನ 


ತೊರೆಯಮೇವ ಅಣ್ಣಗಳಿರಾ ! 
ತೊರೆಯಮೇವ ಸ್ವಾಮಿಗಳಿರಾ | 
ತೊರೆಯಿಂ ಭೋ ತೊರೆಯಿಂ ಭೋ 


|| ಪ 


. 


ಪರನಾರಿಯ ಸಂಗವ ತೋರಿಯಿಂಭೋ 


ಪರಧನದಾಮಿಷವ ತೊರೆಯಿಂ ಭೋ ! 
ಇವ ತೊರೆಯದೆ ಹೋಗಿತೊರೆಯಮಿಂದರೆ 
ಬರುದೊರೆಹೋಹುದು ಕೂಡಲಸಂಗಮದೇವಾ | ೧ | 


ರಾಗಪೀಲುತಾಲ್ಕೌರವ-(ಮಧ್ಯಲಯ) 


ಸ್ಥಾಯಿ 


* | 


… 


ತೊರೆಯಮೀ 


ನಅsಣ್ಣಗ 


ಳಿರಾ…ತೊರೆಯಮೀ 


ವಸ್ವಾsನಿಗರಾ 


- 


A 


3 


| | 


ತೊರೆಯಿಂ 


ಭೋsss|ತೊರೆಯಿ೦s|ಭೋ:33 


ಅಂತರ 


| R 


| 18 


. 


? * 


2 . 
೪ ೧ 


( 2 & 


ಯಸ 


& 


s 


|ಗ 


d8 


ತೊ 


12 


ರೆ 


ಯಿಂ 


** 


ಭೋ 


C 


- 


2 


• 1 


x 13 


x? ? 


2 1 


0 0 


0* 


3 


થ 


• 


1 


& 


L 


42 


સ 


12 


2 


12 


3 


| 


- 


ದ ಸಾ 


ಹೋಗಿsತೊರೆಯs|ಮಿಂ 

ಗ 
ಮ 
ಮ 
| 
ಗ 
ಮ 
ಮ 
ಸ 
ಸ 
ನಿ 
ಪ 
ಗ 
ಗ ರುದೊರೆಹೋ…ಹುದು|ಕೂsಡ…ಲ…ಸಂಗಮ 


ರೆ ಸಾ 


- 


|೪ 


( ೨೭) ರಾಗ - ಬಹಾರ್ 


ಶಾಸ್ತ್ರೀಯ ಪರಿಚಯ 
ರಾಗ ಬಹಾರ್ ಕಾಫಿಥಾಟನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ ಸಂಪೂರ್ಣ 
ವಿದೆ. ಈ ರಾಗದಲ್ಲಿ ಎರಡೂ ನಿಷಾದ ಸ್ವರಗಳು ಹತ್ತುತ್ತದೆ. ಮಧ್ಯಮ ಸ್ವರ 
ವಾದಿಯೂ , ಷಡ್ಡ ಸ್ವರ ಸಂವಾದಿಯೂ ಇದೆ. ವಸಂತಋತುವಿನಲ್ಲಿ ಯಾವಾಗಲೂ , 
ಉಳಿದ ಕಾಲದಲ್ಲಿ ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವದು . 


ನ ಚ ನ 


ಆರೋಹಣ - ಸಾ ಗ ಮ ಪ ಗ ಮ ನಿ ದ ನಿ ಸ | 
ಅವರೋಹಣಸ ನಿ ದ ನಿ ಪ ಮ ಪ ಗ ಮ ರಿ ಸಾ .. 
ರಾಗದ ಮುಖ್ಯ ಅಂಗಗ ಮ ನಿ ದ ನಿ ಸ ನಿ ಪ ಮ | 


ಎಲ್ಲಿ ನೋಡಿದಡಲ್ಲಿ ಮನವೆಳಿಸಿದಡಾಣೆ | 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ! ಪಲ್ಲವಿ || 


ಪರವಧುವನು ಮಹಾದೇವಿ ಎಂಬೆ 
ಕೂಡಲಸಂಗಮದೇವಾ | ೧ | 


ರಾಗ ಬಹಾರ್ - ತ್ರಿಕಾ 


( ಮಧ್ಯ ಲಯ ) 


ಸ್ಥಾಯಿ 


+ 


+ 


. 


ಮ 


-+ 


- 


ಧ ನಿ 


ನಿ 


ಸ 


ಸ 


ನಿ ಸ ನಿ ಪ ಮ ಪ ಮ 
ಎ s ಲ್ಲಿನೋಡಿ ದ 


2|# | 
12 

12 


ಇ) 


೬ 

&L 
4 
324 8 


ಗ 


ಗ ಮ ರಿ … 
ಥ & | ರಾ … 


ಸಾ … 
ಣೆ s 


ನಿ … ಮ್ಮಾs | ಣೆ : 


ಆ #2 


is 

) 


ಅಂತರ 


ಗ ಮ ನಿ ದ ನಿ ನಿ ಸಾ ಸ ಸ ನಿ ( ಸ) ನಿ ದ ನಿ ಸ 
ಸ ರ ವ ಧು ವ ನು ಎ ಹಾ ದೇ … ಏ s ಎಂ : ಬೆ _s 
ನಿ ಸ ರಿ ಗ ರಿ … ಸ ಸ ಸ ನಿ ( ಸ) s ನಿ ದ ನಿ ಸಾ 

ಡ ಲ | ಸಂ … ಗ ಮ ದೇ … Ss ವಾ s _ s _ s 


| 


* 


( ೨೮) 'ಕಾಗ - ಮಿಯಾತೋಡಿ 


ಶಾಸ್ತ್ರೀಯ ಪರಿಚಯ 


. ರಾಗ ಮಿಯಾತೋಡಿತೋಡೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ 
- ಸಂಪೂರ್ಣವಿದೆ. ಧೈವತ ಸ್ವರ ವಾದಿಯೂ , ಗಾಂಧಾರ ಸ್ವರ ಸಂವಾದಿಯೂ 
ಇದೆ. ಈ ರಾಗವನ್ನು ಹಗಲಿನ ಎರಡನೇ ಪ್ರಹಾರದಲ್ಲಿ ಹಾಡುವದು. 


ಆರೋಹಣ - ನಿ ರಿ ಗ ಮ ಧ ನಿ ಸ | 


ಅವರೋಹಣ ...ಸ ನಿ ದ ಪ ಮ ಗ ರಿ ಸಾ | 


ರಾಗದ ಮುಖ್ಯ ಅಂಗ - ಧ ನಿ ಸಾ ರಿ ಗ ಮ ರಿ ಗ ರಿ ಸಾ | | 


ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ | | 
ನೀಡಿ ನೀಡಿ ಕೆಟ್ಟ ರು ನಿಜವಿಲ್ಲದೆ | | ಪಲ್ಲವಿ || 


ಮಾಡುವ ನೀಡುವ ನಿಜಗುಣ೬೪ರೆ | 
ಕೂಡಿಕೊಂಬ ಕೂಡಲಸಂಗಮದೇವಾ | ೧ | 


S9 - 


ರಾಗ ಮಿಯಾತೋಡಿ - ತಾಲ್ 

(ಮಧ್ಯಲಯ) 
ಸ್ಥಾಯಿ 


+ 


. 


2 


- 1೧ 

೧ 


0 


ಸಾ - ಸಾ . 


*q, ೩, 


. ಧ | ಸಾ 


|2 


ನಿ 


ರಿ 


ಸಾ ? 


| s 
ಮಾ. 3 ಡಿ ಮಾ | s . 


೭| 


° 


.62 


ಐ 


- 

3- 


ಮ 


ಗ ರಿ 


ಗ 


olos 


ಸಾ 


*13 


3|೮ 


ಎ1-೩ 


ಇ°k. 3|Qತಿ 


3€!(೨:3 


೯೬|2 


|೧ 


ಈ ೧ 


ಅಂತರೆ 


21 


ಮ ಗ ಗ ಗ ಮ ; ಧ ಧ ಸ ಸ ಸ ಸ ಸ ರಿ ಸ 
ನಾ … ಡು ವ ನೀ $ ಡು ನಿಜ ಗುಣ| ಉ S 


klo 


412 


3|1 


ka ೧!ಈ 

5 
. 


,2 


0 


6 7 8 ಸs ಸ ನಿ ದ ದ ಧ ನ ಗ ರಿ ಗ ರಿ ಸಾ 
| ಕೂ ಡಿ ಕೊ೦€s ಬ ಕೊS | ಡ ೪ ಸಂ 3 ಗ ನು ದೇ 


||೮ 


1 


( ೨೯) ರಾಗ - ಬಿಹಾರ್ 


ಶಾಸ್ತ್ರೀಯಪರಿಚಯ 
ರಾಗ ಬಿಹಾಗ್ ಬಿಲಾವಲ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ 
ಸಂಪೂರ್ಣವಿದೆ: ಎರಡೂ ಮಧ್ಯಮ ಸ್ವರಗಳು ಹತ್ತುತ್ತವೆ. ಗಾಂಧಾರ ಸ್ವರ 
ವಾದಿಯೂ , ನಿಷಾಧ ಸ್ವರ ಸಂವಾದಿಯೂ ಇದೆ. ಇದನ್ನು ರಾತ್ರಿ ಎರಡನೇ 
ಪ್ರಹರದಲ್ಲಿ ಹಾಡುವದು. 


ಆರೋಹಣ . - ಸಾ ಗ ಮ ಸ ನಿ ಸ | 


ಅವರೋಹಣಸ ನಿ ದ ಪ ಮ ಗ ಮ ಗ ರಿ ಸಾ || 
ರಾಗದ ಮುಖ್ಯ ಅಂಗ .ಪ ಮ ಗ ಮ ಗ ರಿ ಸಾ || 


ನ 


ಚ ನ 


ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ | 
ತನಗಾದ ಆಗೇನು ಅವರಿಗಾದ ಚೇಗೇನು | ಪಲ್ಲವಿ || 


ತನುವಿನಕೋಪ ತನ್ನ ಹಿರಿಯತನದ ಕೇಡು !.. 
ಮನದ ಕೋಪ ತನ್ನ ಅರುಹಿನ ಕೇಡು.!. 
ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ | 
ನೆರೆಮನೆಯ ಸುಡದು ಕೂಡಲಸಂಗಮದೇವಾ || ೧ || 


61 


ರಾಗ ಬಿಹಾಗ್ ತ್ರಿಕಾಲ್ 
- ಮಧ್ಯಲಯ . 

ಸ್ಥಾಯಿ 


3 


ನಿ ನಿ ಪ ಪ ಧ ಧ ನ ಪ ಪ ಮ ಪ ಧ ನ ಪ ಗ ಮ ಗ ಗ 
ತ ನ ಗೆ ಮು ನಿ ನ ರಿ ಗೆ ತಾ … … … ಮು ನಿ ಯ ಲೇ ಕ ಯ್ಯ 
ನಿ ಸಾ ಮ ಗ ಸ … ಸ ಸ ಸ ಸ ಮ ಪ ಗ ಮ ಗ ಗ 
ತ ನ ಗ ದ ಆ … ಗೇ ನು ಅ ನ ರಿ ಗಾ ದ ಚೇ ಗೇ ನು 


. 


ಅಂತರ 


-CL 


೧ 
7 


b 


19 ೩೧ 

೧ 


- 
3 
- 
ಸಿ 

8 


ತ ನು ವಿ ನ | ಕೋ ಸ ತ ನ ಹಿ | ಯ ತ ನ 
ನಿ ನಿ ನಿ ಸ ನಿ ದ ಪ ಪ ಪ ಧ ನ ಪ | ಗ ಮ ಗ 
ಮ ನ ದ ಕೊ [ s ಸ ತ ನ ಅ ಹಿ ನ ಕೇ … ಡು s 
ನಿ ಸಾ ಗ ಮ ಪ ಪ ನಿ ನಿ ಸ ಸ ಸ ಸ ನಿ ನಿ ಸ s 
ಮ ನೆ ಯೊ ಳ ಗ ಣ ಕಿ ಚ್ಚು ಮ ನೆ ಯ ಸುಟ್ಟಲ್ಲ ದೆ 

ಮ ಪ ಗ ಮ ಗ ( ಸಾ ) 
ನೆ ಮ ನೆ ಯ ಸು ಡ ದು ಕೂ ಡಲ ಸಂಗಮ ದೇ ನಾ 


೧ ೧ XX 


+ 


- 
೧ 


* 
3 


( ೩೦) ರಾಗ - ಭೈರವ 


ಶಾಸ್ತ್ರೀಯಪರಿಚಯ 


ಭೈರವ ರಾಗವು ಭೈರವ ಘಾಟಿನಿಂದ ಹುರುತ್ತೆ , ಜಾತಿ ಸಂಪೂರ್ಣ, ಸಂಪೂರ್ಣ 

ವಿದೆ. ದೈವತ ಸ್ವರ ವಾದಿಯೂ , ರಿಷಭ ಸ್ವರ ಸಂವಾದಿಯೂ ಇದೆ. ಈ - 
ರಾಗವನ್ನು ಹಗಲಿನ ಮೊದಲನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣ. - ಸಾ ರಿ ಗ ಮ ಪ ದ ನಿ ಸ | 


ಅವರೋಹಣ... ಸ ನಿ ಧ ಸ ಮ ಗ ರಿ ಸಾ | 


ರಾಗದ ಮುಖ್ಯ ಅಂಗ ಸ ಗ ಮ ಧ 3 ಸ ಗ ಮ ರಿ ಸಾ | 


| 


ನ 


ಚ ನ 


- ಲೋಕದಡೊಂಕ ನೀವೇಕೆ ತಿದ್ದುವಿರಿ | 

ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ | ಪಲ್ಲವಿ | | 


. 


- ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ! 

ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ 

ಕೂಡಲಸಂಗಮದೇವಾ | ೧ || 


.. . 


ಕಾಳ ಭೈರವಿ ತಾಲ್ 

( ಮಧ್ಯ ಲಯ ) 


ಸ್ಥಾಯಿ 


+ 


+ 


8 


થ 


3²!H 13|3 


છ 


ಗ ಮ 

ಪ ಪ ಮ ಪ | ಗ ಮ ಪ ಮ ಗ ಮ ರಿ ಸಾ 
* ಲೋs ಕ 

| ಡೊಂಕ ನೀ s | ವೇ … ಕೆ ತಿ ದ್ದು ವಿ 85 
8 ' ಗ' ಮ 

ಪ ಮ ಪ ಗ ಮ 
` ನಿ ಮೃ ನಿ ಮೃತ 

ನು ವ … | ಸಂ _ S ಕೈ ಸಿ ಕೋ $ ಕೈ S 


#8PM 


ક 


೧ 


| 

... 


೪|- 


Y3)ಇಣ 

Z 


ટા 


೩. 


ಇಾ 


. . . . 


. ಅಂತರ 


13 


} 


ಮ ಪ ಗ ಮ 
ನಿಮ್ಮ ನಿಮ್ಮ 


# 


3 


+ & 
260೩೧ 

ಇ59 Q 

R 3 R 


ಕೋ 


೬'®|a 


… … 


3| 


2 


Cle 


3-181 


ಯ ಬಃ 


ಖ 


ಕೈ 


೧೩ 


ಳು 


2 12 


೭ 


- 


ದ 


ನಿ 


ಸ 


ಸ 


ನಿ 


ಮ 


ಗ 


ರಿ 


ಸ 


3|೧೪|| 


೩ 13, 124) 

3 


© 


| 


GA 


64 


( ೩೧) ರಾಗ - ಖಂಬಾವತಿ 


ಶಾಸ್ತ್ರೀಯ ಪರಿಚಯ 


ಕೆ 


- ಖಂಬಾವತಿ ರಾಗವು ಖಮಾಚ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ 

ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡೂ ನಿಷಾಧ ಸ್ವರಗಳು ಹತ್ತುತ್ತವೆ. 
ಗಾಂಧಾರ ಸ್ವರ ವಾದಿಯೂ , ನಿಷಾಧ ಸ್ವರ ಸಂವಾದಿಯೂ ಇದೆ. ಈ ರಾಗ 
ವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣ. - ಸಾ ಗ ಮ ಧ ನಿ ಸ | 


ಅವರೋಹಣಸ 


ನಿ ದ ನಿ ಸ ನಿ ದ ನಿ ದ ಪ ಮ 


ಗ ಮ ರಿ ಸಾ | 


ರಾಗದ ಮುಖ್ಯ ಅಂಗ - ಸಾ ನಿ ದ ನಿ ಸಾ ಗ ಮ ಗ ಮ ಧ ನಿ ದ ಗ ಮ ರಿ ಸಾ | 


ಅಪ್ಯಾಯನಕ್ಕೆ ನೀಡುವೆ , ಲಾಂಛನಕ್ಕೆ ಶರಣೆಂ 

ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ !! ಪಲ್ಲವಿ ! 


ಕೂಡಲಸಂಗಮದೇವಾ ಅಯಾ | 

ನೀ ಸಾಕ್ಷಿಯಾಗಿ ಚಿಃ ಎಂಬೆ | ೧ | 


ಈಗ ಖ೦ಚಾವತಿ ತಾಲ 

( ಮಧ್ಯಲಯ ) .. .. 


ಸ್ಥಾಯಿ 


3 


cc3 


12 


qGks 


ಆ 


ಣೆಂ ಬೆ 


ಇ 


ಗ ಮ ಧ ಧ | ಗ ಮ ರಿ ಸಾ ನಿ ಸಾ ಧ ನಿ | ಸಾ ಗ 
ಆ ಪ್ಯಾ ಯ ಕೈ ನೀ ಡು ವೆ 

ಲಾಂ ಛ ಶ ರ 
ಗ ಮ ಧ ನಿ | 

ಮ ಗ 
ಲಾಂ ಛ ನ ಕ್ಕೆ | ತ ಕ ಆs | ಚ ರ ಣೆ ಯಿ | 


Z 


೩ 


ಮ 


# 


+°E 


3e 
೩ 


೪- 


೪ 


ಅಂತರ 


ಧ 


ಗ 
ಕೂ 


ಮ 
… 


೩ | ಸ … 
೩ ಸಂ … 


ಸ 
ಗ 


ಸ ನಿ ಸ ದ s | 
ಮ | ದೇ …. ವಾ s | ೬ 


S ಸ 5 
: ಯಾ 5 


. 


ಸಿ ಸಧ $ | ಗ $ ನ 5 
ಚಿಃ $ ಚಿಃ s | ಎಂ … ಬೆ _ s 


ನೀ … 


ಸಾ … 


ಯಾ 


ಗಿ 


… 


ಪಚನ ಸೆ | 


{ { } 


( ೩೨ ) ರಾಗ....ಪೀಲು 


ಪೀಲು ರಾಗದ ಶಾಸ್ತ್ರೀಯಪರಿಚಯ ಐದನೇ ಪೇಜಿನಲ್ಲಿದೆ. 


ನ ಚ ನ. 


ಕಂಡಭಕ್ತರಿಗೆ ಕೈ ಮುಗಿವಾತ | 
ನೇ ಭಕ್ತ 

ಪಲ್ಲವಿ | 


ಮೃದುವಚನವೇ ಸಕಲ ಜಪಂ ಗಳಯ್ಯಾ .. . 
ಮೃದುವಚನವೇ ಸಕಲ ತಪಂಗಳಯಾ 
ಸದುವಿನಯವೆ ಸದಾ ಶಿವನೊಲಿಮೆಯಯ್ಯಾ | 
ಕೂಡಲಸಂಗಯ್ಯನಂತಲ್ಲ ನೊಲ್ಲನಯ್ಯಾ || ೧ | | 


67 . 


ರಾಗ ಸೀಲು - ತಾಲ ಕೇರನಾ 


- (ಮಧ್ಯಲಯ ) 


. 


ಸ್ಥಾಯಿ 


+ 

+ 
ರಿ ನ ಪ ಪ ಮ ಧ ಪ ಗ 5 | 6 ಗ ಮ ಗ ರಿ 
ಕಂ ಡ ಭ ಕ್ತ s ) ಗೆ s ಕೈ s | S S ಮುಗಿ … 


ಸಾ ರಿ ? 
ನಾ : ತ . 


C 


ಇಾ ಆ 


- 


2 


2.28 


ಸಾ s s _ s | ಗ ಮ ಗ ಮ ಗ ರಿ ರಿ ನ 
ನೇ … … … | ಭ … " s | ನು s ಕಂ ಡ 


೪ 


ಆp? 


ಅ೦ತರ 


2 
1 


೩ 


7 # ಇ 


ಆ 


೦ 


ರಿ ರಿ ಗ ಮ | ಸs ಪ ; ಪ ಮ ಧ ಸ | ಗ ರಿ ಗ ಮ 
ಮ ದು ನ ಚ | ನ , ಸ ಕ ಲ ಜ | ಪಂ ಗ ಳ ಯ್ಯಾ 

ರಿ ಮ ಮ | ಸs ಸs ಪ ಮ ಧ ಸ | ಗ ರಿ ಗ ಮು 
ಮೃ ದು ವ ಚ ನ ; ನೆ s | ಸ ಕ ಲ ತ | ಸಂ ಗ ಳ ಯ್ಯಾ 


. 


೩೦ 


* #. 

12 


1 


ಆ 


24 


x 


- 


23 


4 


17 


8 


ಗ ಗ ಗ ಗ | ಮ ಗ ಮ ಪ | ಗ ಗ 

| ಗ ಗ | ರಿ ಗ ಸಾ 
ಸ ದು ನಿ ನ ಯ 

8 ನ ನೊ ಲಿ | ಮೇ 3 ಯ್ಯ ಯ್ಯಾ 
ಪS ಗ ಮ | ಪ ; ಪ ಪ | 

ಪ | ಗ ಮ ನಿ ಪ | ಗ ಗ ಸಾ ಸಾ 
ಕೂ ; ಡ ಲ | ಸಂ 3 ಗ ಯ್ಯ ನಂ 8 ತ ಲ ನೆಲ್ಲ ನ ಯಾ 


R 


- 


68 


(೩೩) ರಾಗ - ದರ್ಭಾರೀಕಾನಡ 


ಶಾಸ್ತ್ರೀಯಪರಿಚಯ 


ದರ್ಬಾರೀಕಾನಡ ರಾಗವು ಅಸಾವರೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ 

ಸಂಪೂರ್ಣ, ಸಂಪೂರ್ಣ ವಿದೆ. ರಿಷಬ ಸ್ವರ ವಾದಿಯೂ , ಪಂಚಮ ಸ್ವರ 
ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ 
ಹಾಡುವದು . 


ಆರೋಹಣ - ಸಾ ರಿ ಗ ಮ ಪ ದ ನಿ ಸ | 


ಅವರೋಹಣಸ ದ ನಿ ಸ ಮ ಪ ಗ ಮ ರಿ ಸಾ | 


ರಾಗದ ಮುಖ್ಯ ಅಂಗ ಸ ರಿ ಗ ಗ ಗ ರಿ ಸಾ ನಿ ಸಾ 

0 f) ಗ ಮ ರಿ ಸಾ ನಿ ಸಾ 


ಧ 


ನಿ ರಿ 


ಸಾ || 


ನ ಚ ನ 


ನುಡಿದರೆ ಮುತ್ತಿನಹಾರದಂತಿರಬೇಕು | 
* ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು | ಪಲ್ಲವಿ || 


ನುಡಿದರೆ ಸ್ಪಟಿಕದ ಸಲಾಕೆಯಂತಿರಬೇಕು ! 

ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ! 
ನುಡಿಯೊಳಗಾಗಿ ನಡೆಯದಿದ್ದರೆ | 

ಕೂಡಲಸಂಗಮದೇವನೆಂತೊಲಿವನಯ್ಯಾ | ೧ ! 


69 . 


ರಾಗ ದರ್ಬಾರೀಕಾನಡಾ - ತ್ರಿ ತಾಲ್ . 

( ಮಧ್ಯಲಯ ) 
ಸ್ಥಾಯಿ 


K೩ 22| 


ಗ ಗ ಗ ಮ | ರಿ S ಸಾ ಸಾ | ನಿ ಸಾ ರಿ ಸಾ | ದ ನಿ ರಿ . 
ನು ಡಿ ದ ರೆ ರು ನ ಹಾ … ರ ನಂ | ತಿ ರ ಬೇಕು 
ನಿ ಸಾ ರಿ ರಿ ರಿ ರಿ ಸಾ : ಗ s ನ ಪ ಗ ಗ ರಿ ಸಾ 
ನು ಡಿ ದ ರೆ ನಾ ಣಿ ಕ್ಯ ದ ದೀ … ಸ್ತ್ರೀ ಯಂತಿ ರ ಬೇಕು 


ಅಂತರ 


೩ 
| 


& 8 7 


X೧* ೧1 

Y 


24 6|-Cb 


13-112 ೧| 


. 


ಓ 


ನ ನ ನ ನ ಪ ಪ ಧ ಧ ಪ ಧ ನಿ ನಿ ಸ ಸ ಸ ಸ 
ನು ಡಿ ದ ರಿ ಸ ಟ ಕ ದ ಸ ಲಾ ಕೆ ಯಂ | ತಿ ರ ಬೇಕು 

ಸ ಸ ದ ಧ ನಿ ಪ ಮ ಸ ಗ ಮ | ರಿ ರಿ ಸಾ ಸಾ 
ನು ಡಿ ದ ರೆ | 

ಅ ಹು ದ ಹು | ದ ನ ಬೇಕು 
ಮ ಮ ಮ ಮ 

ನ ಡ ಯ | ದಿ ; ರೆ 

ನ ಸ ಗ ಮ | ರಿ ಸಾ … ಸಾ 
ಈ ಡ ಲ ಸಂ ] ಗ ಮ ದೇ ನ ನೆಂ … ತೊ ಲಿ | ನ ನ s ಯ್ಯ 


1 


ಒ 


+ 
2 


+2 


#** 14 
| 

೪ 


"" 3|೧ 


6 3 


೭೬ 


೧1$ ೧|78 X 
9 


21 2|-೩ 


}} ೧| 


. 


- 


70 


( ೩೪ ) ರಾಗ- ಜಯ ಜಯವಂತಿ 

ಶಾಸ್ತ್ರೀಯ ಪರಿಚಯ 


0 


ರಾಗ ಜಯ ಜಯವಂತಿ. ಬಿಲಾವಲ್ ಧಾಟಿನಿಂದಾ ಹುಟ್ಟಿರುತ್ತದೆ ಜಾತಿ| 

ಸಂಪೂರ್ಣ, ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡೂ ಗಾಂಧಾರ, ಎರಡೂ 
ನಿಷಾಧ ಸ್ವರಗಳು ಹತ್ತುತ್ತವೆ. ರಿಷಭ ಸ್ವರ, ವಾದಿಯ ಸಂಚನು ಸ್ವರ, 
ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ 
ಹಾಡುವದು . 


ಆರೋಹಣ - ಸಾ ರಿ ಗ ಮ ಪ ಗ ಮ ದ ನಿ ಸ 


ಅವರೋಹಣಸ ನಿ ದ ಪ , ನು ಗ ರಿ ಗ ರಿ ಸಾ 


ರಾಗದ ಮುಖ್ಯ ಅಂಗರಿ ಗ ರಿ ಸಾ ನಿ ಸಾ ದ ನಿ ರಿ S ಸಾ 


ನ ಚ ನ . 


ಆದ್ಯರ ವಚನ ಪರುಷ ಕಂಡಣ್ಣಾ | 
ಸದಾಶಿವನೆಂಬ ಲಿಂಗವ | ನೆರೆ ನಂಬುವುದು | 
ನಂಬಲೊಡನೆ ನೀ ವಿಜಯಿ ಕಂಡಣ್ಣಾ | 
ಅಧರಕ್ಕೆ ಕಹಿ | ಉದರಕ್ಕೆ ಸಿಹಿ || 
ಕೂಡಲಸಂಗನ ಶರಣರ ವಚನ | | 

ಬೇವ ಸವಿದಂತೆ | 


ಈಗ ಜಯ ಜಯವಂತ್ರಿತಾಲ್ 

( ಮಧ್ಯಲಯ ) 


ಸ್ಥಾಯಿ 


-C 


C 
| 


.319 


s ಗ ರಿ ಗ ರಿ ಸಾ ರಿ ಸಾ ಸ ಸಾ ಸ ಸಾ ಧ ನಿ ರಿ S, 
3 ಆ " ರ ನ ಚ ನ s ಸ ರು ಷ ಕಂ ಡ … ಜ್ಞಾs 
ಗ ಗ ಗ ಗ ಗ ರಿ ಗ ಪ ಮ ಗ ಮ ರಿ | ರಿ ಗ ರಿ ಸಾ 
ಸ ದಾ ಶಿವ ನೆಂಬ ಲಿಂ 5 ರ ನ ನ ರ ನಂ ಬು ವ ದು 


) 


sergyremovespassemester 


ಅಂತರ 


ಗ 


ಮ 


ನಿ 


ಸ 


… 


ಸ 


3€ 


೩ 


3: 


24 


1 


3 


3 


0 


°f 


6 


29 


??.ಎ 


ಇZ8¥ZY 


. 


1 


0 


Q 


3 


28 


& Q52ಆಆ 


}<|V 


ಆ 


ಕೂ 


… 


ಇ 


X 


3 


4 


6 


ನಿ 


ಡಿ ಲ ಸಂ 1 ಯ್ಯ ನ ಶ ರ 
ಧ ಪ ಮ ಗ ರಿ ಸಾ … . 
ವ ಸ ನಿ : ದಂ ತೇ 33 


ಆ 


ಸ 
ಜೀ 


# 


ಸಾ ರಿ ಸಾ 


| 

13 


ಗಿ, 


13 


( ೩೫) ರಾಗ- ಚಂದ್ರ ಕೌಂಸ 


ಶಾಸ್ತ್ರೀಯಪರಿಚಯ 


ರಾಗ ಚಂದ್ರ ಕೌಂಸ ಔಢವ ಔಢವವಿದೆ ರಾಗ ಮಾಲಕೌಂಸದ ಕೋಮಲ 
ನಿಷಾಧದ ಬದಲು ತೀವ್ರ ನಿಷಾಧ ಹಚ್ಚುವುದರಿಂದ ಚಂದ್ರಕೌಂಸ ರಾಗವಾಗುತ್ತದೆ. 
ಮಧ್ಯಮ ಸ್ವರವಾದಿಯೂ ಷಡ್ಡ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ 
ಎರಡನೇ ಪ್ರಹರದಲ್ಲಿ ಹಾಡುವುದು. 


ಆರೋಹಣ - ಸಾ ಗ ಮ ಧ ನಿ ಸ |... 


ಅವರೋಹಣ ... ಸ ನಿ ದ ಮ ಗ ಸಾ 
ರಾಗದ ಮುಖ್ಯ ಅಂಗ ಮ ಧ ನಿ ಸ ದ ನಿ ಸ ನಿ ಧ ನ 


ನ 


ಚ ನ 


- ಹಾವು ತಿಂದವರ ನುಡಿಸಬಹುದು 
.: ಗರಹೊಡೆದವರ ನುಡಿಸಬಹುದು 


|| ಪಲ್ಲವಿ || 


ಸಿರಿಗರಹೊಡೆದವರ ನುಡಿಸಲುಬಾರದು ನೊಯಾ 

ಬಡತನವೆಂಬ ಮಂತ್ರವಾದಿ ಹೋಗಲು 
ಒಡನೆ ನುಡಿವರು ಕೂಡಲಸಂಗಮದೇವಾ 


ರಾಗಚಂದ್ರ ಕೌ೦ಸ್ -ಿತಾಲ್ 

ಮಧ್ಯಲಯ 
ಸ್ಥಾಯಿ 


೦ 


+ 


೧ 


24 


೧ 


| 


ನಿ ಸ 
ಹಾ … 


೭೩|HEL થ|-ઘ ೧ 


| 


p| 


ಸಾ _ s . 
ದು s . 


? 


ನಿ ಸ | ಧ 
ವು ತಿಂ 
ಗ ಗ | ಮ 
ಹೊ ಡೆ | ದ 


ನ s | ಗ ಗ ಗ ಗ ಗ ಗ 
ರ s ನು ಡಿ ಸs| ಬ ಹು 
ಧ … ನಿ ಸ ಧ … ನಿ ನಿ 
ರ _ s ನು ಡಿ ಸs | ಬ ಹು 


&•|8|| 

&MR 


a|3 


ಗ 


aથ a1-೬ 


|ಕೆ 


ಸ 
ದು 


s 


ಅಂತರ 


ಮ ಗ ಗ ಗ ಮ ಮ ಧ ಧ ಧ ನಿ ನಿ ಧ ಧ ನ 
ಸಿರಿ ಗ ರ ಹೊ ಡೆ ದ ನ ರ ನ ಡಿ ಸಲು ಬಾ ರ ದು 


೧; 


೪ 
. 


೩+ 


21 


2 


& 


೧ # #312 • 
| 
| 

೧೪ # 


x| 


3 


ಬ ಡ ತ ಕ ವೆಂ … ಬs, ಮಂತ್ರ ನಾ ದಿ 
ಗ ಮ ಧ ನಿ ಸ ನಿ ಸ s ನಿ ಸ ಧ ನ | ಗ .. 
ಒ ಡ ನೆ ನು & ನ ರು s ಕ ಡ ) ಸಂ | ಗ 


# 


24|3 

* 


| 


ಗ ಸಾ 
ದೇ ವ 


# 3 


ವಚನ ಸಂ | 


( 10 ) 


14 


( ೩೬) ರಾಗ - ಪಟದೀಪ 


ಶಾಸ್ತ್ರೀಯ ಪರಿಚಯ 


ಪಟದೀಪ ರಾಗವು ಔ ಢವ ಸಂಪೂರ್ಣವಿದೆ, ಭೀಮಪಲಾಸ ರಾಗದಕೋಮಲ 
ನಿಷಾಧ ಬದಲು ತೀವ್ರ ನಿಷಾಧ ಸ್ವರವನ್ನು ಹಚ್ಚುವುದರಿಂದ ಪಟದೀಪ 
ರಾಗವಾಗುತ್ತದೆ. ಪಂಚಮ ಸ್ವರವಾದಿಯ ಷಡ್ಡ ಸ್ವರ ಸಂವಾದಿಯೂ ಇದೆ. 
ಈ ರಾಗವನ್ನು ಸಾಯಂಕಾಲದಲ್ಲಿ ಹಾಡುವರು . 


ಆರೋಹಣ - ಸಾ ಗ ಮ ಪ ನಿ ಸ | 


ಅವರೋಹಣಸ ನಿ ದ ಪ ಮ ಗ ರಿ ಸಾ || 


ರಾಗದ ಮುಖ್ಯ ಅಂಗಮ ಪ ಗ ಮ ಪ ನಿ ಸ || 


ಒಲೆ ಹತ್ತಿ ಉರಿದರೆ ನಿಲಬಹುದಲ್ಲದೆ 
ಧರೆ ಹತ್ತಿ ಯುರಿದೊಡೆ ನಿಲಬಾರದು | 


- ಪಲ್ಲವಿ | | 


, ಏರಿ ನೀರುಣೋಡೆ, ಬೇಲಿಕೆಯ್ಯ ಮೇವೊಡೆ 
ನಾರಿ ತನ್ನ ಮನೆಯಲ್ಲಿ ಕಳುವೊಡೆ 
ತಾಯ ಮೊಲೆಹಾಲು ನಂಜಾಗಿ ಕೊಲುವೊಡೆ 
ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವಾ | 


ರಾಗ ಸಟದೀಪ - ತ್ರಿ ತಾಲ್ 

( ಮಧ್ಯ ಲಯ ) 


ಸ್ಥಾಯಿ 


12 


ಒಲೆ ಹ ತಿ : ಯು 8 ದೊ ಡೆ ನಿಲ ಬ ಹುದಲ್ಲ ದೇ … 

ನ ಸ ಗ ಮ ಪ ನಿ ದ ಪ | s ಪ ಮ ಪ ಗ 3 ರಿ . ಸಾ 
ಧರೆ ಹ ಯು ರಿ ದೊ ಡೆ 5 ನಿ ಲ ಲು | ಬಾ … ರ ದು 


ಅಂತರ 


ನ 
ಏ 


ಸ ಗ ಮ ಪ ನಿ 
ರ ನೀ ಉ ಸ್ಕೊ 


ಸ : ನಿ 

s [ ಬೇ 


ನಿ ಸ ಸ | ಧ 
ಲಿ ಕೆ ಯ್ಯ ಮೇ 


ಧ 
ವೊ 


ಸ 
ಡೆ 


s, 
s 


22 CL 


ಆ 1೩ 


21 4|3@ 


ನಾ ರಿ ತ ನ ನ ಯ 


| s ಕ ಳು sವೊ … ಡೆ _ s 


2t-24t 


3- 


2 


ಇ ನ್ಯಾ ರಿ ಗೆ ದೂs S S ರು ನೆ ಕೂಡ ಲ ಸಂಗಮ ದೇ ನಾ 


೧C12 

೫. 


76 


( ೩೭) ರಾಗ - ದೇಶ್ 


ಶಾಸ್ತ್ರೀಯ ಪರಿಚಯ 


ದೇಸ್ ರಾಗವು ಖಮಾಚ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢನ 
ಸಂಪೂರ್ಣವಿದೆ, ಈ ರಾಗದಲ್ಲಿ ಎರಡೂ ಗಾಂಧಾರ , ಎರಡೂ ನಿಷಾಧ ಸ್ವರಗಳು 
ಹತ್ತುತ್ತವೆ. ರಿಷಭ ಸ್ವರವಾದಿಯೂ , ಪಂಚಮ ಸ್ವರ ಸಂವಾದಿಯೂ ಇದೆ. ಈ 
ರಾಗವನ್ನು ರಾತ್ರಿ ಎರಡನೆ ಪ್ರಹರದಲ್ಲಿ ಹಾಡುವುದು. 


ಆರೋಹಣ - ಸಾ ರಿ ಗ ಪ ನಿ ಸ 
ಅವರೋಹಣಸ ನಿ ದ ಪ ಮ ಗ ರಿ ಗ ರಿ ಸಾ ನಿ ಸಾ 


ರಾಗದ ಮುಖ್ಯ ಅಂಗರಿ ಮ ಪ ನಿ ದ ಪ ಮ ಗ ರಿ ಗ ರಿ ಸಾ ನಿ ಸಾ 


ನ 


ಚ ನ 


* ಹಾಲೆಂಜಲುಪೆಯ್ಯನ, ಉದಕವೆ೦ಜಲು 
- ಮತ್ಸದ ಪುಷ್ಪವೆಂಜಲು ತುಂಬಿಯ , 
ಎಂತು ಪೂಜಿಸುವೆನಯ್ಯಾ ಶಿವಶಿವಾ ಎಂತು ಪೂಜಿಸುವೆ, ಪಲ್ಲವಿ|| 


ಈ ಎಂಜಲನತಿಗಳೆವೊಡೆ ಎನ್ನಳವಲ್ಲ. 
ಬಂದುದ ಕೈ ಕೊ ಕೂಡಲ ಸಂಗಮದೇವಾ 


| ೧ | 


ರಿ 5ಲು 


+ 


೧೯ 


ಜ 


s 


೦ 


Y 


೧ 


R 


& 


ನಾs 


೧) ) 
೩ ೧೪ ೧ | 


+ 


ಜ ವೆಂ| 

ಮಗ|ರಿಗ 
ತುಂ 
s 
ಬಿ 
ಯಾ 
s 
| 
5 
5 

ಕ 

ಮದ 

ಪ|ಉ *ಗ 


೧ 


* 


{ 


ನ 


೧ 
8 


೬) ೧ ) X 


+: 


+ 


2 


ತಿ 


- 


ಆ 
ಆ 


s 


13 
12 


* 
X 


* 
# 


* 
# 


೧ 
| 


ಎ 


3 


ನ|sಯ್ಯ 


೧ 


ರಾಗದೇಸ್ತಾಲದಾದರ(ಮಧ್ಯಲಯ)-ಸ್ಟಾಯಿ 


೩ 


ನ|s 


YZ 


ಇp 


8 


9 


*7 
೧ 


2 
1 


2 
# 


+ 


ಯ 


0 


1 


0 


* 


2 


3 


ಆ 


is is ni 
೫ ಇ ೧ . 


s3ಜಿಸುವೆನ|sಯ್ಯ 


+ 


೧ 


ಸುsಜಿ 


a 


12 


+Z 


# 


೧ 


+ 


- 
0 
| 


೧ 


3 


+7 


26ಣ 


# 


ಆ 


೧ 


ಈ 
+ ೧ 


3- 3 
೧ | m 


# 
1 


. 


3 
3 


೧ 


2| | 


. 


| 


72 


" 


in 


a 


n 


o 


| + 


$ 


೧ 


| 


| | | 


| 


ಮ 


18 


( ೩೮) ರಾಗ - ತಿಲಕ ಕಾಮೋದ್ 


ಶಾಸ್ತ್ರೀಯ ಪರಿಚಯ 
ತಿಲಕ ಕಾಮೋದ್ ರಾಗವು ಖಮಾಜ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ 
ಔಢವ ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡು ನಿಷಾಧ ಸ್ವರಗಳು ಹತ್ತುತ್ತವೆ. 
ಷಡ್ಡ ಸ್ವರ ವಾದಿಯ ಪಂಚಮ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ 
ಎರಡನೇ ಪ್ರಹರದಲ್ಲಿ ಹಾಡುವದು . 


ಆರೋಹಣ. .. ಸಾರಿ ಮ ಪ ಧ ನ ಪ ನಿ ಸ 
ಅವರೋಹಣ - ಸ ನಿ ದ ಪ ಮ ಗ ರಿ ಸಾ ರಿ ಗ ಸಾ 


ರಾಗದ ಮುಖ್ಯ ಅಂಗ. ಸ ಸ ದ ಮ ಗ ರಿ ಗ ಸಾ 


ನ 


ಚ ನ 


ಕಾಗೆಯೊಂದು ಅಗಳ ಕಂಡರೆ 

ಕರೆಯದೇ ತನ್ನ ಬಳಗವೆಲ್ಲವನು 
ಕೋಳಿಯೊಂದು ಕುಟುಕ ಕಂಡರೆ 

ಕರೆಯದೆತನ್ನ ಕುಲವೆಲ್ಲವನು 


| | ಪಲ್ಲವಿ || 


ಶಿವಭಕ್ತನಾಗಿ ಭಕ್ತಿ ಪಕ್ಷ 

ವಿಲ್ಲದಿದ್ದರೆ, ಕಾಗೆಕೋಳಿಯಿಂದ 
ಕರಕಷ್ಟ ಕೂಡಲಸಂಗಮ ದೇವಾ 


8 


છે 


શ 


c 


દt 


થ 


| 


YZ 


# 


12 


3 


ಯಂ 


ಸಾ 


+ 


R 


ರ್ಬ12 


ಸಾ | 


24 


& 


ಗ 


-1 


318# 

|13-2 


31312*೩|#33 


12*೧೯3-1233 


+ 


ರಿ ಗ 


ಗ … 


೧ 
+ 
1 
3 
: 
$ 


ಗ 


ಗೆ ಕೋ 


ಪ 


ಗ 


೪ 


. 


• 


w 


# 


ಪ 


19 


ರಾಗ ತಿಲಕ ಕಾಮೋದ... ತಾಲ ಜಲದ ಏಕತಾಲ 

( ಮಧ್ಯಲಯ ) 


ಸ್ಥಾಯಿ 


1 
# 


| ಮ 


3 
3 


0 
& 


3 
1 


3 


1 
2 


# 
3 


ಅಂತರ 


1 
+ 
Z 


+ 
TYZ 


3C 


}+ 
Z 


12 


13 


- ಮ 


+ 


ಆ 


ಆ 


೧೬೨ 


೩ 


೨ 


೧ 


2429 


2424 


L9 


2424: 


& 


ಇ 


ಗೆ ಯೊ೦ 


s ೪ ಯೊ೦s 


s | ಸಾ 


ಆ೭೬ 


&೭ 


CL 

€ 


3CW 


d೬೧೨a 


29 


a 


ಪ ಧ ಸ ದ | 
ಕ s - s 


17 
… 


ಸಾ 


1 
) 


+ 


3 


* 


# 


| 


60 


ಕೋ 


+ 


2 


tb 


80 


( ೩೯ ) ರಾಗ - ಅಂಬಿಕಾ 


ಶಾಸ್ತ್ರೀಯಪರಿಚಯ 


ಅಂಬಿಕಾ ರಾಗವು ಔಢವ ಸಂಪೂರ್ಣವಿದೆ. ಪಂಚಮ ಸ್ವರ ವಾದಿಯೂ ಷಡ್ಡ ಸ್ವರ 
- ಸಂವಾದಿಯೂ ಇದೆ. ಈ ರಾಗವನ್ನು ಹಗಲಿನ ಮಾರನೆ ಪ್ರಹರದಲ್ಲಿ 
ಹಾಡುವದು 


ಆರೋಹಣ 


ಸಾ ಗ ಮ ಪ ನಿ ಸ 


ಅವರೋಹಣ.. . ಸ ನಿ ದ ಪ ಮ ಗ ರಿ ಸಾ 


.... 


ರಾಗದ ಮುಖ್ಯ ಅಂಗ ಪ ಮ ಗ ರಿ ಸಾ ಮ ಗ 


ಮ 


ತನುವ ನೋಯಿಸಿ ಮನವ ಬಳಲಿಸಿ 

ನಿಮ್ಮ ಪಾದವಸಿಡಿದವ ರೊಳರೇ 


|| ಪಲ್ಲವಿ || 


ಈ ನುಡಿಸುಡದಿಹುದೆ ಕೂಡಲಸಂಗಮ ದೇವಾ 

ಶಿವಭಕ್ತರನೋವೇ ಅದು ಲಿಂಗದ ನೋವು | ೧ || 


ಕಾಕ ಅಂಬಿಕಾತ್ರಿತಾಲ್ 

( ಮಧ್ಯಲಯ ) 


, ಸ್ಥಾಯಿ 


+ 


- 


- 
2 


ಸಾ 


ಮ 


ಗ ಮ 


೪|| 


ಮ 


೧೩.# 


ಪ 


1 


ತ ನು ವನೋs 


ಯು 


ಸಿ s | 


ಇ 


- 


# 


C 
| 
೧ 


. 
C 
} 
® 


ಗ ಮ ಪ | ಮ ಗ ರಿ ಸಾ 

ದ ವ | ರೊ ಳ ರೇ … 


s 


8 | ಸಾ s ದ s | ಸಿ 


ಅ೦ತರ 


- 


ક્ષા 


೩ 


<!# 


-0 X& R& 

# 


ಈ ನು ಡಿ ಸು | ಡ ದ ಹು ವೇ | ಕೂ ಡಲ ಸಲ 


* 


- 


.* 


ಈ 


* 


: 


&2|3 ೧; 

? 


3 


ಸ 


ಭ 


5 | ಕ 


ರ ಮೇ 


ವೇ | ಶ್ರೀ ದು ಲಿಪಿ 5 | ಗ. 


ವಚನ ಸಂ || 


( 11 ) 


ಇಲ್ಲಿ 


( ೪೦ ) ರಾಗ - ಭೈರವ 


- ಭೈರವರಾಗದ ಶಾಸ್ತ್ರೀಯಪರಿಚಯ ಅರವತ್ತೆರಡನೇ ಪೇಜಿನಲ್ಲಿದೆ 


ನ ಚ ನ 


ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ 

ಏಡಿಸಿ ಕಾಡಿತ್ತು ಶಿವನ ಡಂಗುರಾ 


|| ಪಲ್ಲವಿ | 


Gು ಮಾಡಿದೆನೆನ್ನದಿರಾ ಲಿಂಗಕ್ಕೆ 
G 

ಮಾಡಿದೆನೆನ್ನದಿರಾ ಜಂಗಮಕ್ಕೆ 
ಟ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ 

ಬೇಡಿ , ನೀವ ಕೂಡಲಸಂಗಮದೇವಾ 


83 - 


ರಾಗ ಭೈರವಿ ತಾಲ್ 

( ಮಧ್ಯಲಯ ) 
ನ ನಾ ಸ್ಥಾಯಿ | 


+ 


- 0 

ಗ ಮ 
- ನಾ & 

ಸಾ ರಿ 


3² 
| B|3 


ಧ ಧ 
ಡಿ ದೆ | ನೆಂ 
ಗ ಮ ಪ 


|:2 ೯-೩ ೩ 


ಗ ರಿ ಗ ಮ | ರಿ ರಿ ಸಾ ಸಾ 
ಮ ನ ದ ಲ್ಲಿ ಹೊಳೆ ದ ರೆ 
ಮ 


s 


: 


೨|೭೦ 

|-೩ ೧ 


1Z 3|12 

# 1 


8 ನ ನ ಡಂ | s ಗು 


ರಾ s 


4 


ಅಂತರ 


12 


2 


ಗ ಮ 
ನಾ … 


12 12 
3€ 
| 

93 


ಸ 
ಡಿ 


೧3²|3 

6 
3 
| 
೧ನ 
1² 
17 

1 

3 … 


• ದಿ ರಾ ss ಲಿಂ | s ಗ ಕೈ 3 , 
ಸ ಗ ಮ ಧ ಸ | ಗ . 

| ಗ ಮ ರಿ ಸಾ 


# 


+ 
7 ೧ 13|13 

2 
0 


ಮಾ 


ಡಿ 


6ಆ|-೩ 9To:೩|| 

24age|o|ಆ 

2t24|-EL 3,2t 

8 3 


೫ 


1 


2 


ಸಾ ಮ 
ನಾ … 


ಗ 
ಡಿ 


ಮ 
. 


13 
Y3|3 

3 18 


ನಂ 


33 


* ಆ 
AT 


2 


ಪ ಗ ಗ 
ಬೇ _ s ಡಿ ನೀ sಸs ಕೂಡಲಸಂಗಮ ದೇ ನಾ 


3 


84 


( ೪೧) ರಾಗ- ಶಹಡಿ 


ಸಹಡಿ ರಾಗದ ಶಾಸ್ತ್ರೀಯಪರಿಚಯ ಇಪ್ಪತ್ತೊಂಬತ್ತನೇ ಪೇಜಿನಲ್ಲಿದೆ 


ನ ಚ ನ 


ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೇ ಅಯ್ಯಾ || ಪಲ್ಲವಿ || 


ಘೋರತಪವ ಮಾಡಿದೊಡೇನೂ 

ಅಂತರಂಗ ಆತ್ಮಶುದ್ದಿ ಇಲ್ಲದವರ 
, ನೆಂತು ನಂಬುವನಯಾ 
- - ಕೂಡಲಸಂಗಮದೇವಾ 


ರಾಗ 
ಸಹಡಿತಾಲ್ 
( 
ಮಧ್ಯ 
ಲಯ 
) 
- 
ಸ್ಥಾಯಿ 


+ 


+ 


( 


. 0 


K 


2 


K 


ಸ್ಥಾ 


3 : ? ? 


2 


3 


& 


ವು 


ಸಾ 
_ 
S 


ಯ 
| 
ಬS 
1 
ಲ್ಲು 


R 


೪ . 


R 


ದೇs 
ಆs 
3 


ಯಾ 


s 


_ 
s 


ಹು 


ಅಂತರ 


ಮ 


ಮ ಘೋ 


… 5 


ಮ 
ಮ 
ಮ ರತಸ 


s 
| 
ಮ sಮಾಡಿ 


ಮ ದೊ 


ಪ 
ಧ 
ನ 
ಪ 
ಪ 
ಧ 
s 
| ಡೇSSSನ55|| 


12 


3 


- 


12 


2 


C 


2 2 


ಅ೦s 


ಆ ಆ 


ರಂ|s 


ಗ 


ಆ 


s 


_ 
s 
| 
ಶು 


$ 


2 . 33 


s 
| 
ಯಿ 


ಲ್ಲ 


[ 


& 


4 


( 


2 


. 


ದ 
ನ 


ಸಾರಿಮ 
ತು 
s 
s 
_ 
s 
_ 
ನಂ 


s 


ಮ 
ಬು 


12 


ಮಗ 
ನ 
ನ 


ತ 
ನಂ 


5 


s 
s 
ಯಾ 
s 
ಸಾ 
ರಿ 
8 
ಸಾ 


- 


ಸ 


12 


ಗ 


s 


ಸಾ 
ರಿ 


s _ 
S 


ಗ 
ಗ 


ಮ 
ಡ 


ಪ 
| 
ಗ 
ಲ 
| 
ಸಂ 


ಸಾ 
ಗ 


ರಿ 
ಮ 
| 


ಕೂ 


_ 
s 


$ 


ವಾs 


ಹಾ|ವು 


ಸಾs 


_s_ಯ 


86 


(೪೨) ರಾಗ - ಬಾಗೇಶ್ರೀ 


ಶಾಸ್ತ್ರೀಯ ಪರಿಚಯ 
ರಾಗ ಬಾಗೇಶ್ರೀ ಕಾಫಿಥಾಟಿನಿಂದ ಹುಟ್ಟಿ ರುತ್ತದೆ. ಜಾತಿ ಷಾಢವ ವಕ್ರ ಸಂಪೂರ್ಣ 
- ವಿದೆ. ಈ ರಾಗದಲ್ಲಿ ಮಧ್ಯಮಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾದಿಯೂ 

ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವದು. 


ಆರೋಹಣ. - ಸಾ ಗ ಮ ಧ ನಿ ಸ 


ಅವರೋಹಣಸ ನಿ ಧ ನ ಪ ಧ ನ ಗ ರಿ ಸಾ 


ರಾಗದ ಮುಖ್ಯ ಅಂಗಸಾ 


ನಿ 


3. 


ಸಾ ಮ 


ಗ ಮ 


ಧ ಮ 


ಗ ರಿ ಸಾ 


ನ 


ಚ ನ 


ಛಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ 

ಛಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ | ಪಲ್ಲವಿ || 


ಛಲಬೇಕು ಶರಣಂಗೆ ಪರಹಿಂಸೆಯನೊಲ್ಲೆ ನೆಂಬ 

ಛಲಬೇಕು ಶರಣಂಗೆ ಲಿಂಗ ಜಂಗನು ಒ೦ದೆಂಬ 
ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ 

ಛಲವಿಲ್ಲದವರ ಮೆಚ್ಚ ಕೂಡಲಸಂಗಮದೇವಾ 


|| ೧ || 


8 


| +7 


°C 


13 - 


3 


ಇ 


3 


11 


C 


°FR 


3 


3 


13² 
18 


ಆ 
- | 
ಆ 


ಆ 


ಆ 


ಆ 


ಆ 


ಆ 


ಆ 


ಆ 


ಊ 


# 


ಜಿ 


ಜ್ಞ 

ವಾ 
sಧನಿಸದನಿ 

8 
ದೇs 
s 
ಮೇ 


13 


7 & ೧೩ ೪: ಔo | 8 & 7 2 


| 


ಟ 
| 
ವೆಂ 


೧ 


೧೯ 


ರ 


) 


2 


13 


3 


3 


+7 


ಮ 


೭೯೦Ge 


ಧ| 


.೧ - 

7 * 
. ೧ ೩೭ 
. 3 
+T 1 


13 ) 
12 # 
೩ ೦ 
3 ೩ 
3 9 


3 
1 # 
1 1 
೪ ೫ 


ಮಜ೦ಗಮ|| 

s 


3 1 
# # 
೦ ೧ 
x 3 


& 3€ 
12 
೧ ೧ 
3 & 
# ೪ 


೧೬ 13 K | K 
+7 3 2 2 
೧ ರ್೧ 
೧ ೧೩ , 13- ೧ 
- ೧ ೧ | S 


9 


ಗ 


x | " 


+ 


13 


3 


3 


ಎ 


. 


C 12) ಎ | 


} 


ರಾಗಬಾಗೇಶ್ರೀತಾಲಝಂಪಾ(ಮಧ್ಯಲಯ) 


13 | ಈ 
12 | 


6 


3 


3 


12 


سا 


ಧನ ಣಂ5 


13 


ಣಂ5 


೧ 
riye 


ನಿ ರ 


ರ 


> Eine 
3 # # 17 
13- ಈ & R 
೧ | 3- 13 - 
< 9 1 ) 


fe » 

1 
R , 
೧ - 


ಬೇ…ಕು|ಫ 


ಸರಸತಿಯನೋ…ಲ್ಲೆನೆಂsಬs 


+ 


3- 5) 
13: 1: 


ಲ 


+ 


C 


* 


1 


2 


- 


X 


ಛ 


( ೪೩ ) ರಾಗ - ಸಾರಂಗ 


ಶಾಸ್ತ್ರೀಯಪರಿಚಯ 
ರಾಗ ಸಾರಂಗ ಕಾಫೀಫಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ, ಔಢವವಿದೆ. 
& ರಾಗದಲ್ಲಿ ಎರಡೂ ನಿಷಾಧ ಸ್ವರಗಳು ಹತ್ತುತ್ತವೆ. ರಿಷಬ ಸ್ವರ ವಾದಿಯೂ , 
ಸಂಚಮ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ಹಗಲು ಎರಡನೇ ಪ್ರಹರದಲ್ಲಿ 
ಹಾಡುವದು. 


ಆರೋಹಣ. - ಸಾ ರಿ ಮ ಪ ನಿ ಸ 


ಅವರೋಹಣ- ಸ ನಿ ಪ ಮ ರಿ ಸಾ ನಿ ಸಾ 


ರಾಗದ ಮುಖ್ಯ ಅಂಗ ರಿ ಸಾ ನಿ ಸಾ ನಿ ಪ ಮ ಪ ನಿ ಸಾ 


ನ ಚ ನ 


. 


|| ಪಲ್ಲವಿ || 


ವ್ಯಾಧನೊಂದು ಮೊಣನತಂದರೆ 

ಸಲುವಹಾಗಕ್ಕೆ ಬಿಲವರಯ್ಯಾ 
ನೆಲಸಾನ ಹೆಣನೆಂದರೆ 

ಒಂದಡಿಕೆಗೆ ಕೊಂಬವರಿಲ್ಲ 
ನೋಡಯ್ಯ ಮೊಲನಿಂದ 

ಕಡುಕಷ್ಟ ನರನ ಬಾಳುವೆ 
ಸಲೆನಂಬೋ ಕೂಡಲಸಂಗಮದೇವನ 


| ೧ || 


a 


02| 


2 


3 


00 


44 


•4 


೦ 


2 


3 


x 


೩ 


|| 


3•.೧ 


•೧ 


3೧ 


2೧|8 


೧| 


೧ 


ಲ 


+1 


1 


ನೆಂ 


೦ 


*೧ 


XZ 


೧3 


೧X 


೧» 


೨೩#೧ 


… ಡಾ 


ಣ 


+ 


ರಾಗ ಸಾರಂಗ - ತಾಲದಾದರ ಮಧ್ಯಲಯ 

ಸ್ಥಾಯಿ 


212 


ಸಾ 
ಸಾ ರಿ 

ರಿ ದ 
ನೊಂ S... ದು ಮೊಲ 

ಸ ರಿ 
ಸ ಲು- ವ ಹಾಗೆ ಕೈ ಬಿ ಲಿನ ರss ಯ್ಯಾ 

ನಿ ಸ 
ಪ 
ಮ 
8 


ಅಂತರ 


… ಕೂ 


* 


0 


C 


} 


0 


೧ಈ 


ಬೋ 


ಇ೦ಉ 


೧0 


•h3 


ss ಡs ಯ್ಯ ಮೊ . 


0 


ಉ 


ಉ 


ಉ 


ಊ 


ಇ 


ಈ 


+ 


+T 


3 


# 


೧ 


೧ 


_೧ 


_೧ 


3೧ 


#೧ 


( 


## 


೧|S8 


. 


+ 


೧ 


, 


1 


1 


23 


|4 


|# 


#R 


|2| 


90 


( ೪೪ ) ರಾಗ - ಮಾರನಾ 


ಶಾಸ್ತ್ರೀಯ ಪರಿಚಯ 
ಮಾರವಾ ರಾಗವು ಮಾರನಾಥ ಟನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ, 

ಷಾಢವವಿದೆ. ರಿಷಭ ಸ್ವರ ನಾಡಿಯ ಧೈವತಸ್ವರ ಸಂವಾದಿಯೂ ಇದೆ. 
ಈ ರಾಗವನ್ನು ಹಗಲಿನ ನಾಲ್ಕನೇ ಪ್ರಹರದಲ್ಲಿ ಹಾಡುವುದು . 


ಆರೋಹಣ ನಿ ರಿ ಗ ಮ ಧ ನಿ ಧ ಸ 


ಅವರೋಹಣಸನಿ ಕಿ ನಿ ಧ ಧ ಧ ಮ ಗ ರಿ ಗ ಮ ಗ ರಿ ಸಾ 


ರಾಗದ ಮುಖ್ಯ ಅಂಗರಿ ಗ ಮ ಧ ನ ಗ ರಿ ಗ ಮ ಗ ರಿ ಸಾ 


ಸ 

ವ ಚ ನಾ , 
ಕಾಲಲಿ ಕಟ್ಟಿದ ಗುಂಡು 
- ಕೊರಳಲಿ ಕಟ್ಟಿದ ಬೆಂಡು 
Ga ತೇಲಲೀಯದು ಗುಂಡ, 

ಮುಳುಗಲೀಯದು ಬೆಂಡು | ಪಲ್ಲವಿ || 


೧೦ ಇಂತಪ್ಪ ಸಂಸಾರ 

ಶರಧಿಯ ದಾಂಟಿಸಿ 
ಕಾಲಾಂತಕನೇ ಕಾಯಿ 

ಕೂಡಲಸಂಗಮದೇವಾ 


91 


ರಾಗ ಮಾರನಾ -ಿತಾಲ್ 

ಮಧ್ಯಲಯ 


ಸ್ಥಾಯಿ 


+ 


ಅ 


* 

_ 


_ 


ಸಾ 


ಧ ಧ ನ ದ ಮ ಗ ರಿ ಸಾ ನಿ ನಿ ರಿ ಗ ಗ ಮ ಗ ರಿ 
ಕಾ ಲ ಲ ಕ ೬ ರ ಗುಂ ಡು ಕೊರಳ ಲಿ ಕಟ್ಟಿದ 


- 


_ 


- 


a 


K 


* 


೩,೧ 


ತೇ … ಲ ಲ ಯ ದು ಗುಂ ಡು ಯು ಳು ಗ : ಲಿ ! ಯ ದು ಬೆಂ 


ಅಂತರ 


– 


_ 


13 


73 


13€ ೧ 


1 


. 


- 


ಯಿಂ 3 - 4 ಸಂ ಸಾರ ಶ ಧಿ ಯ ದಾಂ S S ಟಿ ಸಿ 
ನಿ 8 6 5 ನಿ ಧ ಧ ಧ ನಿ ದ ಮ ಧ ಕ ಗ ರಿ ಸಾ 
ಕಾ ಲಾಂ ತ ಕ ನೇ ಕಾಯೋ ಕೂ ಡ ಅ ಸಂ ಗ ಮ ದೇ ವಾ 


೧|3 

& 


(೪೫) ರಾಗ - ಹಖಾರ 


ಶಾಸ್ತ್ರೀಯಪರಿಚಯ 


ರಾಗ ಹಮಾರ ಕಲ್ಯಾಣಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ 
ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡೂ ಮಧ್ಯಮ ಸ್ವರಗಳು ಹತ್ತುತ್ತವೆ. ಧೈವತಸ್ವರ 
ವಾದಿಯೂ , ಗಾಂಧಾರಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಮೊದಲನೆ 
ಪ್ರಹರದಲ್ಲಿ ಹಾಡುವದು. 


ಆರೋಹಣ - ಸಾ ಗ ಮ ಪ ಗ ಮ ಧ ನಿ ಧ ಸ - 

ಅವರೋಹಣಸ ನಿ ದ ಪ ಮ ಪ ಗ ಮ ಧ ಸ ಗ ಮ ರಿ ಸಾ 
ರಾಗದ ಮುಖ್ಯ ಅಂಗ - ಧ ಮ ಪ ಗ ಮ ರಿ ಗ ಮ ಧ 


ನ ಚ ನ 


ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೇ 

ಸತ್ಪಾತ್ರಕ್ಕೆ ಸಲ್ಲದಯ್ಯಾ 


|| ಪಲ್ಲವಿ || 


ನಾಯಿಯಹಾಲು - ನಾಯಿಗಲ್ಲದೇ | 

ಪಂಚಾಮೃತಕ್ಕೆ ಸಲ್ಲದಯ್ಯಾ 
ಕೂಡಲ ಸಂಗನ ಶರಣರಿಗಲ್ಲದೇ 

ಮಾಡುವ ಅರ್ಥ ವ್ಯರ್ಥ ಕಂಡಯ್ಯಾ 


93. 


ರಾಗ ಹಖಾರಿ ತಾಲ್ 

ಮಧ್ಯಲಯ 
ಸ್ಥಾಯಿ 


+ 


S : ಸ ನಿ ಧ ನ ಪ ಗ ಮ ಧ ಧ … s ನಿ ಸ ದ ಪ 
3 ಪಾ ಪಿ ಯ | ಧ ನ ಪ್ರಾ ಯ ತೃ ತೆ ಕಲ್ಲ .… ದೇs 
ಸ s ಸs| ಮ ಧ ಸs ಗ ಮ ರಿ s, ಸಾ ನಿ ರಿ ಸಾ 
ಸs ತ್ಸಾ s s ಕೈsಸs | s ದ s s ಯ್ಯಾ 5 


- 


S 


ಆ೦ತರ 


- 


ಸ 


ಪ : ಸ ಪ ಸ s ಸಾ s s ಸ 
ನಾ s ಯಿ ಯ ಹಾ … ಲು … ನಾ s ಯ 


ಸ | s 
ಗ | s 


… 
3 


S 


°3 


3C 


೧ 


-. 

ಆ 
೧ + 
2 3 ೧ 


೧ 3 


24 


ಸ 


ರಿ 


+7 


ಸ | ಧ … 

| ದ s 


ಪ _ s 
ಯಾ s 


ಪ 


೦ 


| ಆ 


ಚಾ 


G 


1Z 


ಆ ೧೯ 
ಉ 3 ೮ 


ಸs ಗ ಗ ನ 6 ಸs ಧ ನಿ 
ಕೂ 5 ಡ ಲ ಸಂ ರ ನ 


೧ 
0 ೧ 3 
3 

0 ೮ 

& 
- x೧| 

. 

+ 
2 x 
3 


3 HQ 


ಮಾ ಡು ವ ಅ _ s ರ್ಥ s | ವ್ಯ S 


ರ್ಥ ಕಂ ಡs ಯಾ S 


94 


( ೪೬ ) ರಾಗ- ಕಲಾವತಿ 


ಶಾಸ್ತ್ರೀಯ ಪರಿಚಯ 


ಕಲಾವತಿ ರಾಗವು ಖಮಾಚ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ , 
ಔಢವವಿದೆ. ಆರೋಹಣದಲ್ಲಿ ನಿಷಾದಸ್ವರ ದುರ್ಬಲವಿದೆ. ಪಂಚಮ ಸ್ವರವಾದಿಯೂ 
ಪಡ್ಡ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ 
ಹಾಡುವದು . 


ಆರೋಹಣ. - ಸಾ ಗ ಸ ದ ನಿ ಧ ಸ || 


ಅವರೋಹಣ.. . ಸ ನಿ ದ ಪ ಗ ಪ ದ ಪ ದ ಸಾ !! 


ರಾಗದ ಮುಖ್ಯ ಅಂಗ.... ಗ ಪ ಧ ನಿ ದ ಪ ಗ ಸ ದ ಪ ದ ಸಾ 


ನ ಚ ನ 


ಎರದರೆ ನೆನೆಯದು ಮರೆದರೆ ಬಾಡದು 

ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನ | ಪಲ್ಲವಿ || 


ಕೂಡಲಸಂಗಮದೇವಯ್ಯಾ 

ಜಂಗಮಕ್ಕೆ ರೆದರೆ ಸ್ಥಾವರನೆನೆಯಿತ್ತು 


|| ೧ || 


15 : 


ಕಾಗ ಕಲಾವತಿ ತಾಲ್ 
( ಮಧ್ಯಲಯ ) 
ಸ್ಥಾಯಿ 


೦ 


+ 


+ 


ಗ 
ಬ 


ಪ 
: 


ಧ ನಿ ಧ ಧ ಸ ದ ಗ ಸ ದ 
ದ ರೆ ನೆ ನೆ ಯ ದು ಮ ರಿ ದ 


ಪ 
ರೆ 


ಗ s ಸಾ 
ಬಾ … ಡ 


ಸಾ 
ದು 


ಸಾ 


ಸಾ 


ಗ 


ಗ 


ಪ 


ಪ 


& 


ಪ 


ಪ 


ಗ 


ಪ 


ಧ 


ಸಿ 


ಧ 


ಪ 


S 


ಹು 


ರು 


೪ 


| ಹು 


ರು 


ಲ್ಲ | ಲಿಂ S 


ಗಾ 


s | ರ್ಚ s 


ನ 


- ಅಂತರ 


12 
3 
- 


3- 


ಕೂ 


5 


ಡ 


ಲ 


9 
೩ 


ಸಂ … 


ಗ 


ಮ ದೇ _s 


_ s 


& 


& 
# 


ನ 


೧ 


.L 


XC 


3 


೮ 


& 


ಜಂ … 


ಗ 


2 15 


ಮ 


ರೆ ದ 


ರೆ ಸ್ನಾ … 


ನ 


ರ 


* ೧೩ 


ನ 


ನೆ 


… 


ಯ ತ್ತು 


X 


32 


13 X 


1 


21 


- 


ಸ್ಟಾ … ನ 


ರ ಕು ಳಿ ನುಂ ಟು ಸ೦s ಗ ಮ ಕೈ 


* 


36 


(೪೭) ರಾಗ - ಭೀಮ ಪಲಾಸ್ 


ಭೀಮಫಲಾಸ್ ಶಾಸ್ತ್ರೀಯಪರಿಚಯ ಇಪ್ಪತ್ತನೆ ಪೇಜಿನಲ್ಲಿದೆ. 


*3 


ನ 


ಚ ನ 


ಕಲ್ಲನಾಗರ ಕಂಡರೆ ಹಾಲನೆರೆಯೆಂಬರು 
ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯಾ || ಪಲ್ಲವಿ || 


ಉಂಬಜಂಗಮ ಬಂದರೆ ನಡೆಯಂಬರು 

ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ 
. . . , ಕೂಡಲ ಸಂಗನ ಶರಣರ ಕಂಡು , 

ಉದಾಸೀನವ ಮಾಡಿದರೆ 
ಕಲ್ಲ ತಾಗಿದ ಮಿಟ್ಟ ಯಂತಪ್ಪರಯ್ಯಾ 


97 


ರಾಗ ಭೀಮಫಲಾಸ್ -ಿತಾಲ್ 

( ಮಧ್ಯಲಯ ) . 
ಸ್ಥಾಯಿ 


CL 


3 
|-೨ 


3 


?? 


s 


C|೧| 


| 


ಸ ಸ ಗ ಮ | ಗ ರಿ ಸಾ ಸಾ ರಿ ರಿ ನಿ ನಿ ಸಾ ಮ 
ಕಲ್ಲ ನಾ ಗ ರ ಕ ಡ ರ | ಹಾ ಲ ನೆ - ಎಂಬ 

ಸ ಸ | ಮ ಪ ಗ ಮ | ಸ ನಿ ದ ಪ| 

ನಾ | ಗ ರ ಕಂ s | ಡ ರ ಕೊ s | ಲ್ಲೆಂಬ 


# 


ಒ 


೭ 
೩ 


೧ 


| 


ಐ 


3 


3| 


| 


| 


ಅಂತರ 


21 


+ 
2 


શt 


ಮ ಪ ಗ ಮ ಪ ನಿ ಸ ಸ 
ಉಂ ಬ ಜಂಗಮ ಬಂ ದ ರೆ | ನ 


೧|೧ 


|೨ 


20 


S 


વ 


s 


| 


| 
3 


ಸ 


ಮ 


ಐ|೧೨ 


ಧ ಧ 
ಎಂ ಬ . 


s ನ 


ನ ಹಿ ಡಿ 


વ 


ಯಾ 


ಉ " ದ ಲಿಂ ಗ ಕೈ ಬೋ 
ಮ ಪ ಗ ಮ ಪ ನಿ ಧ | 
ಕೂ … ಡ . 


LL. 


# 


S 


ಸ 


. 


12#x|13 

ಇ 


2 • 
| 
೧ 

m 


|3 


a!3 


ರಿ S 
ಕಂ S 


ಸಾ 
ಡು 


S. 
… 


ಆ 


3 


& 


ನಿ 


ಸಾ 


ಗ 


೩ 


ಆ 


ಧS ಪ s 


| 


# #|B 

೩ 


೭೬ 2412೧ 


2 • 
| 
| 

13 


| 


ಉ 


ಆ 


ದಾ 


ಆ 


1 


ಆ 


K ೧ 


ಆ 


Y 


-40Yರ್ಎ •|js) 

of 


೧, 22248 


೭೬|ಆ 


- ಧ ಸ ಸ ದ ಪ 
ರ … ಯಾ S S S 


> 


ಆ 


ಆ 


R 


|ತಿ 


ತ ಫ 


ವಚನ ಸಂ | 


( 13 ) 


98 


(೪೮) ರಾಗ - ಛಾಯಾನಟ 


ಶಾಸ್ತ್ರೀಯಪರಿಚಯ 


ರಾಗ ಛಾಯಾನಟ ಜಾತಿ ಷಾಢವ ಸಂಪೂರ್ಣವಿದೆ. ಅವರೋಹಣದಲ್ಲಿ 
ಅಲ್ಪ ಕೋಮಲ ನಿಷಾದಸ್ವರವು ಹತ್ತುತ್ತದೆ. ಪಂಚಮಸ್ವರವಾದಿಯ , 
ರಿ ಸಭಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಮೊದಲನೇ ಪ್ರಹರದಲ್ಲಿ 
ಮಾಡುವದು. 


ಆರೋಹಣ - ಸಾ ರಿ ಗ ಮ ಪ ಗ ಮ ಪ ನಿ ಸ 


ಅವರೋಹಣಸ ನಿ ದ ನಿ ಪ ಮ ಗ ಮ ರಿ ಗ ಮ ಪ ರಿ ಸಾ 


ರಾಗದ ಮುಖ್ಯ ಅಂಗ ಸ ರಿ ಗ ಮ ಪ ರಿ ಸಾ ಸಾ ನಿ ದ ನಿ ಪ ಸಾ 


ದೈತಾ ದೈತವ ನೋಡಿ ಏನು ಮಾಡುವಿರಯ್ಯಾ 

ನಮ್ಮ ಶರಣರಿಗುರಿಗರಗಾಗಿ ಕರಗದನ್ನಕ್ಕ || ಪಲ್ಲವಿ || 
ಸ್ಥಾವರ ಜಂಗಮ ಒಂದೆ ಎಂದು ನಂಬದನ್ನಕ್ಕ 

ಕೂಡಲಸಂಗಮದೇವಾ 
ಬರಿಯ ಮಾತಿನ ಮಾಲೆಯಲೇನಹುದು 


ರಾಗ ಛಾಯಾನಟ - ತಾಲ 

( ಮಧ್ಯ ಲಯ ) 
ಸ್ಥಾಯಿ 


- 


+ 


ರಿ ಗ ಮ | ಧ ಧ ಸ ಪ ಮ ಗ ಮ ರಿ ಸಾ ರಿ ಸಾ ಸಾ 
ದೈ 5 ತಾ ದೈ ತ ನ ನೋಡಿ ಏ s ನು ಮಾ ಡು ವಿ ರಯ್ಯಾ 
ಸಾ ಸಾ ರಿ ರಿ ಗ ಮ ಪ ಪ ಮ ಗ ಮ ರಿ ಸಾ ರಿ ಸಾ ಸಾ 
ನ - ಶ ರ ಣ ರಿ ಗು ರಿ ಗ ರ ಗಾ ಗಿ ಕ ರ ಗ ದೆ 


ಅ೦ತರ 


- 
M 

X 


೫ 


સંદ 


೧ 


# 


3 ೪೧\ 

3 ೧೫ 


x 


3 


go 


o 


x 


ಸ್ಥಾ ನ ರ | 

ಎಂ ದು ನಂ ಬ ದ s ಕ್ಯ 
ಪ ಪ ದ 

ಗ ಮ ಸ ರಿ ಗ ಮ ರಿ ಸಾ 
ಕೂ ಡ ಲ ಸಂ 

ದೇ sss _ s _ s _ s ವಾ 

| ಸ ಸ ಗ ಮ ರಿ ರಿ ಸಾ … 
ಬರಿ ಯ ಮಾ … ತಿ 3 ನ ಮಾಲೆ ಯ ಲೇ । ನ ಹು ದು s 


x 
4 
x 


# ೧ 
. 


$ 


3 


- 


# 


12 


3 
- 
) ೧ 
| 
| 


100 


( ೪೯ ) ರಾಗ - ಭೀಮ ಪಲಾಸ್ 


ಭೀಮಪಲಾಸ್ ರಾಗದ ಶಾಸ್ತ್ರೀಯಪರಿಚಯ ಇಪ್ಪತ್ತನೇ ಪೇಜಿನಲ್ಲಿದೆ. 


ನ ಚ ನ 


ನಾಳೆ ಬಪ್ಪುದು ನಮಗಿಂದೆ ಬರಲಿ 


ಇಂದು ಬಪುದು ನನಗೀಗಲೆ ಬರಲಿ 


|| ಪಲ್ಲವಿ || 


ಇದಕಾರಂಜುವರು ಇದಕಾರಳಕುವರು 

“ ಜಾತಸ್ಯ ಮರಣಂ ಧೃವಂ ” ಎಂಬುದಾಗಿ 
ಕೂಡಲಸಂಗಮದೇವರು ಬರೆದ 

ಬರಹವ ತಪ್ಪಿಸುವರೆ ಹರಿ ಬ್ರಹ್ಮಾದಿಗಳಿಗಳವಲ್ಲ || ೧ || 


101 


ರಾಗ ಭೀಮಫಲಾಸ್ - ತ್ರಿ ತಾಲ್ 

ಮಧ್ಯಲಯ 
ಸ್ಥಾಯಿ 


+ 


೩ 


ಮ 


ಸs ಸ ಸ 

ಪ 
ನಾ s ಳೆ | 


. |೩ ೫೬ણ 


3 


ಗ | ಮ ಪ s 
JJ no s 

ಗ … 
ಗೀ … 


ಗ ಗ ರಿ 
še s 2 
ಮ ಗ ರಿ 
ಗ ಲೆ ಬ 


ರಿ ಸಾ … 
o o s 
ರಿ ಸಾ … 
ರ ಲಿ S 


ಸಾ 


ರಿ 


೬-೨ 


શ 

೭ ೩೪ઘ ೩ 


C 
1 


೧1€3 


೦ala ೪ 


೯| 


೦ತದ . 


& 


# 


೭೬ 


೧ 13 


೧| 


& 


೧ 
| 
೯ 


ರಂ ಜು 


೯ 3 ೯ ೫ 


ನ 


ರು 


ಇ 


ದ 


ಕಾ 


ರ 


ಳು 


ಕು 


a 


| 


೮ 


M 3- 


&೧೨ 

& 


೧ 
| 
3 


೫| 


ನಿ ಸ ದ s ಸs 

ದಾ … ಗಿ 


೭ 


3 8 


2 
ಆ 


W 


೧೭ 
೪ 
& 

|ಉ C|೧೧೧.೧ 

ಉ& 
# 

ಉ 13 


ಮ 


it 


ಮ 


ಗ . 


V 


11 


Cb 
| 
ಅ 
ઘ 


3 


M 


೪ 

೩2021 8|೨ 


2:ಸಿ. 33 

61) 


x೮-೧17 


8 


ಸಾ 


& 


3 ೧| 17 •|10 

3 18 


L 


+Z)• 


೧ 
| 
3 
) 


ರ 


ತ ೩ ಸ 


೬ 


ಲು ಹರಿ ಬ್ರ ಹ್ಯಾ ದಿ ಗ ಳಿ ಗ ಳ 


C 


3 


102 


( ೫೦ ) ರಾಗ - ಗೌಡನಲ್ಲಾರ್ 


ಶಾಸ್ತ್ರೀಯ ಪರಿಚಯ 


ಗೌಡನಲ್ಲಾರ್ ರಾಗವು ಖಮಾಚ್ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ 
ಸಂಪೂರ್ಣ ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡೂ ನಿಷಾದ ಸ್ವರಗಳು ಹತ್ತುತ್ತವೆ. 
ಈ ರಾಗವನ್ನು ವರ್ಷಋತುವಿನಲ್ಲಿ ಯಾವಾಗಲೂ ಉಳಿದ ಕಾಲದಲ್ಲಿ ರಾತ್ರಿ ಎರಡನೇ 
ಪ್ರಹರದಲ್ಲಿಯೂ ಹಾಡುವದು . 


ಆರೋಹಣ - ಸಾ ರಿ ಗ ಮ ಗ ಮ ಮ ಪ ದ ನಿ ಸ 


ಅವರೋಹಣ - ಸs ನಿ ದ ಸ ಮ ಪ ಧ ನಿ ಪ ಮ ಗ ರಿ ಗ ರಿ ಸಾ 


ರಾಗದ ಮುಖ್ಯ ಅಂಗಸಾ ರಿ ಗ ಮ ಪ ದ ನಿ ಪ ಮ ಗ ರಿ ಗ ರಿ ಸಾ 


ನ 


ಚ ನ 


ಉಂಬಲ್ಲಿ ಉಡುವಲ್ಲಿ ಕ್ರಿಯಳಿಯಿತೆಂಬರು 
- ಕೊಂಬಲ್ಲಿ ಕೊಡುವಲ್ಲಿ ಕುಲವ ನರಸುವರು 


|| ಪಲ್ಲವಿ || 


ಎಂತಯ್ಯಾ ಅವರ ಭಕ್ತರೆಂಬೆ 

ಎಂತಯ್ಯಾ ಅವರ ಯುಕ್ತರೆಂಬೆ 
ಕೂಡಲ ಸಂಗಮದೇವ ಕೇಳಯ್ಯ 

ಹೊಲತಿ ಶುದ್ದ ನೀರ ಮಿಂದಂತಾಯಿತ್ತಯ್ಯಾ 


103 


ರಾಗ ಗೌಡನುಲ್ಲಾರ್ - ತ್ರಿ ತಾಲ್ 

ಮಧ್ಯಲಯ 
ಸ್ಥಾಯಿ 


ಇ 


3 ಗ ಗ ಮ ಗ ರಿ ಗ ರಿ ಸಾ ಸಾ ನಿ ಸಾ ರಿ ಗ ಮ ಗ ಮ ಮ 
S ಉಂ ಬ ಲ್ಲಿ ಉs ಡು s ನ ಲ್ಲಿ ಕ್ರಿ s ಯ ಯಿ ತೆಂ ಬ ರು 
ನ ರಿ ಸ ಪ ಪ ಪ ಪ ಪ ಧ ಸಾ ಧ ಸ ಮ ಪ ಮ ಗ ಮ 
ಕೊಂ … ಬ ಲ್ಲಿ ಕೊ ಡು ನ ಲ್ಲಿ ಕು ಲ ವ ನ ರಾಸು 


ಅಂತರ 


ಸs ಪ ಪ ಪ ಪ ನಿ ಧ | ಸs 


12 


s | ಸs ಸs 


ಎಂ ಯ 


ತ 


9 16 


ತ 


ರ 


ಭ 


_ S 


10 
17 


ಪ 


… 


ಎಂ ತ s ಯ್ಯ 


& 

. 
} 
7 

3-೧೫೧೪]3-12 

೧| 
ಉ 
3 

12೧|0 

lb ಇ 


| 9 18 


ರ s s | ಯು s 


PC 


12 
0 


A 


@ 


ಕೂ : ಡಲ ಸಂ … ಗ ಮ | ದೇ … ನ 
ಸ ಸ ಸ ದ ನಿ ಪ ಪ ಪ ಪ ಧ ಗ ಮ ಗರಿಗ ರಿ ಸಾ 
ಹೊ ಲ ತಿ ಶು s – ನೀ ರ ಮಿಂ ದಂ ತ್ಯಾ ss ತ 


2 


ಸಾ s 
ಯ್ಯ s 


Go 


104 


( ೫೧ ) ರಾಗ - ಮಧುಕಂಸ 


ಶಾಸ್ತ್ರೀಯಪರಿಚಯ 


ರಾಗ ಮಧುಕಂಸ, ಜಾತಿ ಔಢವ, ಔಢವವಿದೆ. ಪಂಚಮಸ್ವರ ವಾದಿಯೂ 

ಷಡ್ಡ ಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ 
ಹಾಡುವದು . 


ಆರೋಹಣ - ಸಾ ಗ ಮ ಪ ನಿ ಸ 


ಅವರೋಹಣ - ಸ ನಿ ಪ ಮ ಗ ಸಾ 
ರಾಗದ ಮುಖ್ಯ ಅಂಗ ಪ ಮ ಗ ಮ ಪ ನಿ ೨ ಪ ಮ ಗ… ಸಾ 


ನ ಚ ನ . 


ಸೆಟ್ಟಿ ಎಂದೆಂಬೆನೇ ಸಿರಿಯಾಳನ 

ಮಡಿವಾಳನೆಂಬೆನೆ ಮಾಚಯ್ಯನ 


|| ಪಲ್ಲವಿ || 


ದೋಹಾರನೆಂಬೆನೆ ಕಕ್ಕಯ್ಯನ 

ಮಾದಾರನೆಂಬೆನೆ ಚೆನ್ನಯ್ಯ ನಾ 
ಆನು ಹಾರವನೆಂದರೆ ಕೂಡಲಸಂಗಯ್ಯ ನಗುವನಯಾ | ೧ | | 


105 


ರಾಗ ಮಧುಕಂಸತ್ರಿತಾಲ್ 
( ಮಧ್ಯಲಯ ) 
ಸ್ಥಾಯಿ 


+ 


+ 


- 


ಪ | ಪ 


ಮ 


-1 

8 


ಗ . 


ಸ 


2 8 


ಸ 


ಪ 


೩-*|3| 


ಮ ಪ 

ರಿ 


|2೪ 


ಮ ಗ ಸಾ ಸಾ ಸಾ ಸಾ … 
ಯಾ s ಛ ನ s _ s _ s 


7 3 


& 


n 


- 


೧೧| 


- 


ಗ 


& 


ಸಾ 
ಡಿ 


ಮ 
ವಾ 


ಮ 
ನೆಂ 


ಮ 
ದೆಂ 


ಸ 
ಬೆ 


ಸ | ನಿ ನಿ 
ನೆ | ನಾ s 


ai೩೦ & 


ಸ 
ಚ 


s | ಮ 

ಯ 


ಪ 8 
ನ s 


ಮ 


ಇ ೩ 


& 


S 


* 


ಅಂತರ 


ಪ 


… 


ಗ ಮ ಪ 
ಸ ಕ ಸ 


ನಿ ಸ 
ದೆಂ ಬೆ 
ಮ ಪ 


# ಆ 

* 


ಸ 
ನೆ 
ಸ 


ಸ 
ಕ 
ಮ 


… ನಿ s | ಸಾ s ಸs 
… ಆ … | ಯ್ಯ S S 
ಪ ಮ ಗ ಗ | ಸಾ … ಸಾ … 


ನ 


( 


ನಿ 


! 


ಪ 


ಪ 


2 # ಆ 


*| 


ಮಾ s 


ದಾ ರ 


೩ 


೦ ದೆಂ ಜೆ 


ಇ # ಆ ಅ 
ಸ 


ಸಿ | 


1 


&_ 


* 


S 


ನ . 


ಸಾ 


… 


ಮ 


ಗ 


ಮ 


+ # 


+7 


+ 


s ಪ | 
5 ರು ವ ನೆಂ sss| ದ _s - 


g 


೩೫ 


- 


28 


tet 


ಸ s ಸ ಸ ನಿ 3 ಪ ಪ ಮ ಪ ಗ S JO S Jos 
ಈ 5 ಡ ಅ ಸ೦s- ಗಯ್ಯ ನಗು ನs ನ … ಯ್ಯ ; 


೫ 


ವಚನ ಸ | 


( 14 ) 


106 


( ೫೨ ) ರಾಗ - ನಂದ 


ಶಾಸ್ತ್ರೀಯಪರಿಚಯ 


ರಾಗ ನಂದ ಜಾತಿ ವಕ್ರ ಷಾಢಹ, ವಕ್ರ ಸಂ ಪೂರ್ಣವಿದೆ. ಆರೋಹಣದಲ್ಲಿ ರಿಷಭಸ್ವರ 

ವರ್ಜ್ಯವಿದೆ. ಅವರೋಹದಲ್ಲಿ ತೀವ್ರ ಮಧ್ಯಮ ಸ್ವರವು ಹತ್ತುತ್ತದೆ. ಈ 

ರಾಗದಲ್ಲಿ ಮಧ್ಯಮ ಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾದಿಯೂ ಇದೆ. ಈ 
. ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವುದು. .. 


ಆರೋಹಣ - ಸಾ ಗ ಮ ಪ ಗ ಮ ಪ ಧ ನಿ ಪ ಧ ಧ ಸ. 


ಅವರೋಹಣಸ ನಿ ದ ನಿ ಪ ಧ ನ ಪ ಗ ಮ ಧ ಸ ರಿ ಸಾ ಗ ಮ 


ರಾಗದ ಮುಖ್ಯ ಅಂಗಸಾ ಗ ಮ ಪ ಗ ಮ 


ಧ ಸ ರಿ ಸಾ ಗ 3 ಮ 


ವ ಚ ನ 


. 


. . 


ಕೊvುವ ಮಾದಿಗ 

: 
ಹೊಲಸು ತಿಂಬುವನೇ ಹೊಲೆಯ . || ಪಲ್ಲವಿ | 


ಕುಲವೇನೋ ಅವಂದಿರ ಕುಲವೇನೋ 
ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ 

ಕೂಡಲಸಂಗನ ಶರಣರೇ ಕುಲಜರು || ೧ | | 


107 


ರಾಗ ನಂದಿತಾಲ್‌ 

( ಮಧ್ಯ ಲಯ ) 


ಸ್ಥಾಯಿ 


+ 3 


+ 


* ಸ 

ಲು 


. 


ರಿ … ಸಾ | ಗ _ s _ s _ s | ಮ _ s _ s _ s | ಸ ಗ ಮ ಧ 
ವ ನೇ | ನ S S S ದಿ _ s _ s _ s | ಗ _ s _ s ಕೊ 
ಮ ಪ ದ ನಿ … ಸs| ಧ ನ s ಪ ಗ ದ ಸಾ 
ಸು ತಿಂ ಬ | ನ 5 ನೇ … ಹೊ S C s ಯ … … ಹೊ 


#20 

೬ 


ಅಂತರ 


' 


| 


0 . 


R ಇ 
೧ 


-# 


2 ೧೩ 
೧ 
- 


+ 
ಪ ಸ s | ಸ ss ಸ ಸೆ _ s ಸ ಸ ನಿ ನಿ ಸ ಸ 
ಕು ಲ ವೇ … ನೊ S S ಆ ನಂ : ದಿ ರ ಕು 
ನಿ ನಿ ಸ ಸ ನಿ ನಿ ಸ ಸ ಸ ನಿ ದ ನಿ ಸ ಪ ಧ ನ ಪ ಪ | 
ಸ ಕ ಲ ಜ ವ ಟ್ರೈ ರಿ ಗೆ ಲೇ S S ಸ ನೇ ಬ ಯ ಸು 

ನ 5 ಪ ಧ ನಿ ನಿ ಪ ಪ ಧ ಧ ನ s ಪ ಗ ಮ ಧ 
ಕೂs ಡ ಲ ಸಂ 5 ಗ ನ ಶ ರ ಣ ರೇ ಕು ಲ ಜ ರೂ 13 ಕೊ 


- 


- 


& 


C 


108 


( ೫೩ ) ರಾಗ - ಮಿಯಾಮಲ್ದಾರ್ 


ಶಾಸ್ತ್ರೀಯಪರಿಚಯ 
ಮಿಯಾಮಲ್ದಾರ್ ರಾಗವು ಕಾಫಿ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಷಾಢವ 
- ಸಂಪೂರ್ಣವಿದೆ. ಈ ರಾಗದಲ್ಲಿ ಎರಡೂ ನಿಷಾಧ ಸ್ವರಗಳು ಹತ್ತುತ್ತವೆ. 

ಷಡ್ಡ ಸ್ವರ ವಾದಿಯೂ , ಪಂಚಮಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು 
ವರ್ಷಋತುವಿನಲ್ಲಿ ಯಾವಾಗಲೂ , ಬೇರೆ ಕಾಲದಲ್ಲಿ ರಾತ್ರಿ ಎರಡನೇ 
ಪ್ರಹರದಲ್ಲಿಯೂ ಹಾಡುವುದು . 


ಆರೋಹಣ - ಸಾ ರಿ ಸಾ ಮ ರಿ ಸ ಮ ಪ ನಿ ದ ನಿ ಸ 


ಅವರೋಹಣ – ಸ ನಿ ದ ನಿ ಪ ಮ ಸ ಗ ಮ ರಿ ಸಾ 


ರಾಗದ ಮುಖ್ಯ ಅಂಗಸಾ ನಿ ನಿ ದ ನಿ ಸಾ ಮ ರಿ ಸ ಗ ಮ ರಿ ಸಾ 


ನ ಚ 


| 


ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ 

ಜಲವೊಂದೆ ಶೌಚಾಚಮನಕ್ಕೆ 


| ಪಲ್ಲವಿ || 


ಕುಲವೊಂದೆ ತನ್ನ ತಾನರಿದವಂಗೆ 

ಫಲವೊಂದೆ ಷಡುದರುಶನ ಮುಕ್ತಿಗೆ 
ನಿಲವೊಂದೆ ಕೂಡಲಸಂಗಯ್ಯ ನಿಮ್ಮನರಿದವಂಗೆ || ೧ | | 


109 


ರಾಗ ಮಿಯ್ಯಾ ಮಲ್ಲಾರ್ - ತ್ರಿಕಾಲ್ 

( ಮಧ್ಯಲಯ ) 


ಸ್ಥಾಯಿ 


0 


+ 


+ 


+ 


೧೭. 


&&& 

* 


೦ ಮ ರಿ s | ಸಾ … ನಿ ಸಾ ನಿ … ದ 
ನೆಲ ನೋಂ | ದೆ … ಹೊಲ ಗೇ s | ಶ್ರೀ ನಾ ಲ ಲ 
ಮ ರಿ ಸ ನಿ ಧ ನ ಪ ಗ ಗ ಮ ರಿ … ಸಾ 
ಜ ಲ ವೊಂ _ s | ದೇ … ಶೌ s | ಚಾ s ಚ ನ ನ 5 ಕ್ಕೆ 


ಆ&PP 

ಆ 


ಅಂತರ 


0 


ಮ ಮ ಮ s ಸs ನಿ ದ ನಿ … ಸ ನಿ ಸ ಸ ಸ s 
ಕು ಲ ವೊಂ … ದೇ … ತ ನ ತಾ … ನ | ದ ನಂ ಗೆ s 
ನಿ ಧ ನಿ ಧ ನಿ ಸ ಸಾ ನಿ ನಿ ಸ ಸ | ನಿ ದ ನಿ ಸ 
ಫ ಲ ವೊಂ … ದೆ : ಷ ಡು ದು ರ ತ ನ ಮು S S S 
ಮ ಪ ನಿ ದ ನಿ ಸ ನಿ ಪ ಮ 

| ಮ ಪ ಗ ಮ ರಿ ರಿ ರಿ ಸಾ ಸಾ 
ನಿ ಲ ವೊಂ ದೆ ಕೂಡ ಲ ಸಂ ಗ . 

ನಿಮ್ಮ ನ ರಿ ದ 


p 


110 


- ( ೫೪) ರಾಗ - ಅಸಾವರಿ 


ಶಾಸ್ತ್ರೀಯಪರಿಚಯ 


ಅಸಾವರಿ ರಾಗವು ಭೈರವೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ ಸಂಪೂರ್ಣ 

ವಿದೆ. ಧೈವತಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾದಿಯೂ ಇದೆ. ಈ 
ರಾಗವನ್ನು ಹಗಲಿನ ಮೊದಲನೇ ಪ್ರಹರದಲ್ಲಿ ಹಾಡುವುದು . 


ಆರೋಹಣ - ಸಾ ರಿ ಮ ಪ ಧ ಸ 


ಅವರೋಹಣಸ ನಿ ಧ ನ ಪ ಧ ನ ಗ ರಿ ಸಾ 


ರಾಗದ ಮುಖ್ಯ ಅಂಗ ಧ ನ ಪ ದ ನಿ ಧ ನ ಪ ಧ ನ ಗ ರಿ ನಿ ದ ಸಾ 


3 


ನ ಚ ನ 


* 


ದಯವಿಲ್ಲದ ಧರ್ಮವದಾವುದಯ್ಯ 

ದಯವೇಬೇಕು ಸಕಲ ಪ್ರಾಣಿಗಳಲ್ಲಿ 


|| ಪಲ್ಲವಿ || 


ದಯವೇ ಧರ್ಮದ ಮೂಲವಯ್ಯ 
- ಕೂಡಲಸಂಗಯ್ಯ ನಂತಲ್ಲದೊಲ್ಲನಯ್ಯ 


|| ೧ || 


ರಾಗ ಅಸಾವರಿ ತಾಲ್ 


( ಮಧ್ಯ ಲಯ ) 


ಸ್ಥಾಯಿ 


+ 


-1 

೧ 


ಸಾ 


1 3 


8 


ರಿ ಮ _ s ನ ಮ 
ಯ ವಿsಲ್ಲ ದ 


a 


3 


- 


ಪ ಪ ಧ S S ಮ | s ಗ ರಿ ಸಾ 

ರ್ಮ ನ s _s ದಾs ನು ದ ಯ್ಯಾ 
ಸಾ ಸಾ 

ಸಾ ಸಾ ರಿ ಗ ಗ ರಿ ಸಾ … 
ಕ ಲ ಪ್ರಾ s ಣಿ ಗ ಳ ; ಲ್ಲಿ 5 


ದ 


೨| ೧| 


g./ 


& 21 


3 
| 
- 3** 


(વ 


3 
| 


ಅಂತರ 


* 


ಮ ಪ ಗ 3 ಸ ಜ ಸ ಸ ಸ ೬ ನಿ ಧ | s s 
ದ ಯ ವೇsಧ … ರ್ಮ ದ ಮ … ಲ s | ವ 's ಯಾ s 

೬s ನಿ ಧ | ಮ ಗ ರಿ ಸ 
ಈ 5 ರ ಲ ಸಂ 3 ಗ ಯ ನೆಂ ತ ಲ್ಲ | ದೊ . ನ ಯ್ಯಾ 


4 


ಇ!3 •|೧ 02 


alv 3C|8 


112 


(೫೫) ರಾಗ- ಯಮನ್ 


ಶಾಸ್ತ್ರೀಯಪರಿಚಯ 
ಯಮನ್ ರಾಗವು ಕಲ್ಯಾಣಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಸಂಪೂರ್ಣ, 

ಸಂಪೂರ್ಣವಿದೆ. ಗಾಂಧಾರಸ್ವರ ವಾದಿಯೂ , ನಿಷಾಧಸ್ವರ ಸಂವಾದಿಯೂ 
ಇದೆ. ಈ ರಾಗವನ್ನು ರಾತ್ರಿ ಮೊದಲನೇ ಪ್ರಹರದಲ್ಲಿ ಹಾಡುವುದು . 


ಆರೋಹಣ - ರಿ ಗ ಮ ಪ ಮ ಧ ನಿ ಸ 

ಅವರೋಹಣ - ಸ ನಿ ದ ಪ ಮ ಗ ರಿ ಸ 
ರಾಗದ ಮುಖ್ಯ ಅಂಗಗ ರಿ ರಿ ರಿ ಸಾ ನಿ ದ ನಿ ರಿ ಗ 


3 3 


ಕಳಬೇಡ ಕೊಲಬೇಡ 

: ಹುಸಿಯ ನುಡಿಯಲುಬೇಡಾ 
* ಮುನಿಯಬೇಡ ಅತ್ಯರಿಗೆ ಅಸಹ್ಯಪಡಬೇಡ 

|| ಪಲ್ಲವಿ | | 
ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ 
- ಇದೇ ಅಂತರಂಗ ಶುದ್ದಿ ಇದೇ ಬಹಿರಂಗಶುದ್ಧಿ 
ಇದೇ ನಮ್ಮ ಕೂಡಲಸಂಗಮದೇವನೊಲಿಸುವ ಪರಿ || ೧ | | 


115 


ರಾಗ ಯಮನ್ - ತಾಲ ಜಲದ - ಏಕ್ ತಾಲ- ( ಮಧ್ಯ ಲಯ ) - ಸ್ಥಾಯಿ 


| 


* 


+ 
ಗ 


0 
ರಿ ಗ 


ಮ 


+ 
ಪ . 


3, 


ಗ. ಮ . 


ಧ | ಪ 


ಮ | 


ಗ. 


೧ 


& 


೧ 


& 


ಜಿ. 


- 
೧ 


* 


೫ 
೦ 


-x೪- 


18| 


೧: 


&& 


೧ 


_ s | ಲು ಬೇs | 


ಗ 


ಗ ಮ 


ನ ದ 


1| 


- 
3 
| 


ನಿ ಸ 


ನಿ ಧ 


ನಿ ಧ | ಪ 


aladasu 


೨ 
೩ 


೪ 


* 


, 


ಜಿ 


- 


೧ 


೧ 


9 


| 
e 
& 


* 
* 
| 


&G| 


|| 


| 


ಅಂತರ 


| 


-K 
3 


| 
x 
13 


|R& 


79 


Yಶ 3 


ಈ 


ಇ 


3 


ಧ | ಮ ಧ : ನಿ ಸ 

| ಯ S S 5 | 


೧ ೧ 

೧ ೧8- 

೧ B 


ನಿ ದ 
ಲು … 


ಪ | s 
ಬೇ s . 


ಕೆ 


& 


-೧ 


ಜಿ 


ನಿ | ಮ ಧ 

ರಂ 3 


ನಿ ಸ | ನಿ 
S S | ಗ 


4 
| 


೮ 


ಶು | S 


S 


ಇ ದೇ … ಅಂತ 
ಗ ಗ ರಿ ಗ ಮ ಪ 


- 


- 


ಗ | ರಿ 


ಸಾ ನಿ 


& 


z 
. 


ಕೆ 


೧ 3 
8 


೧ 


- 


ಈ' 


3 


೧ 


೩ 


ಸ 


ಸ 
ಸಂ 


೧ 


k 


ಧ ನಿ ಸ | ನಿ ಧ 
ಇ ದೇ … ನಮ್ಮ s 

S ಡ : | ಲ 8 
ಗ ಮ ಗ ಮ ಪ ಧ ಸ ದ 
ದೇ ss ನ ರ ನೊ © s: ಸುs ನ 

ವಚನ ಸಂ || 


S 


ಪ | 


&೧| 


( 15 ) 


114 


(೫೬ ) ರಾಗ - ಖಮಾಚ್ 


ಶಾಸ್ತ್ರೀಯಪರಿಚಯ 


ಮಾಚ್ ರಾಗವು ಖಮಾಚ್ ಥಾಟನಿಂದ ಹುಟ್ಟಿರುತ್ತದೆ. ಜಾತಿ ಔಢವ ಸಂಪೂರ್ಣ 

ವಿದೆ. ಈ ರಾಗದಲ್ಲಿ ಎರಡೂ ನಿಷಾಧಸ್ವರಗಳು ಹತ್ತುತ್ತವೆ. ಗಾಂಧಾರಸ್ವರ 

ವಾದಿಯ , ನಿಷಾದಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ 
. ಎರಡನೇ ಪ್ರಹರದಲ್ಲಿ ಹಾಡುವದು . 


ಆರೋಹಣ - ಸಾ ಗ ಮ ಪ ನಿ ಸ 


ಅವರೋಹಣಸ ನಿ ಪ ಮ ಗ ರಿ ಸಾ 


ರಾಗದ ಮುಖ್ಯ ಅಂಗಗ ಮ ಪ ನಿ ಧ ನ ಪ ಧ ನ ಗ 


ನ ಚ ನ 


“ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ || ಪಲ್ಲವಿ || 


ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ 
ಕೂಡಲಸಂಗಯ್ಯ ಎನಗಿದೇ ದಿವ್ಯ 


* 


೫ 


| 


°ps 


&1 


| 


೧೯೦ 


೦ 


&೧೬, 


& 


3 


೧ 
| 
R 


C 


3 


+| 


೦2 


1 


3ààc೧|ಶ12೧||೧||YZop18, 


115 


ರಾಗ ಖವಾಚ್ತಾಲ ಜಲದ - ನಿಕ್ ತಾಲ್ 

( ಮಧ್ಯಲಯ ) 


ಸ್ಥಾಯಿ 


ಅಂತರ 


* 


# 


ಗಿಂ 


3 


3 


+ 


ನಗಿಂತ ಕಿ 


0 
109 


೫೧ 


&3 


* 


|೩ 


ಪಾ 


ಭ 


3 


X 


12 


# 


# 


# 


ನಿ ನ್ಯೂ 


ಕೂಡಲ 


- 
+ 


೧ 
| 
2 


& 


೧ 
. 


116 


( ೫೭ ) ರಾಗ - ಮುಲ್ತಾನಿ 


ಶಾಸ್ತ್ರೀಯಪರಿಚಯ 
ಕಾಗ ಮುಲ್ತಾನಿತೋಡಿ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ , ಸಂಪೂರ್ಣ 
- ವಿದೆ. ಈ ರಾಗದಲ್ಲಿ ಪಂಚಮಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾದಿಯ 

ಇದೆ. ಈ ರಾಗವನ್ನು ಹಗಲಿನ ನಾಲ್ಕನೇ ಪ್ರಹರದಲ್ಲಿ ಹಾಡುವುದು . 


ಆರೋಹಣ - ಸಾ ಗ ಮ ಪ ನಿ ಸೆ . 


ಅವರೋಹಣಸ ನಿ ದ ಪ ಮ ಗ ರಿ ಸಾ 


R 


ರಾಗದ ಮುಖ್ಯ ಅ೦ಗನಿ ಸಾ ಮ ಗ . ಪ ಮ ಗ ರಿ ಸಾ 


ಆ 


ವಚನ 
ನ್ಯಾಯನಿಷ್ಟುರಿ ದಾಕ್ಷಿಣ್ಯ ಪರನು ನಾನಲ್ಲ 
ಈ ಲೋಕವಿರೋಧಿಶರಣ ನಾರಿ ಗಂಜುವನಲ್ಲ || ಪಲ್ಲವಿ || 


ಕೂಡಲಸಂಗಮದೇವರ 

ರಾಜತೇಜದಲ್ಲಿಘ್ನನಾಗಿ 


117 


ರಾಗ ಮುಲ್ತಾನಿ ತಾಳ ತಾಲ್ 

( ಮಧ್ಯಲಯ ) 


- ಸ್ಥಾಯಿ 


0 


+ 


+ 


+ 


- 


1 ೧ 


೩ 


Etglas 


5 


ನ್ಯಾ ಯ ನಿ ಷ್ಟು ರಿ 


૪ 

೭೬21+L ૦ 3C 


೧ 


0 


ರಿ | ನು 


- 


2 
- "x| ೫-೧ 


ಲೋ ಕ ವಿ ರೋ ಧಿ ಶ ರ ಣ ನಾ 


|3 a|૦ 3C 


ನಾ ರಿ 


ಗಂ | ಜು 


ಅಂತರ 


- 

g x 
| 
8 

$ ಉ ೧ 


ಕೂ 


: ಡ ಲ ಸಂ … ಗ ಮ 


3 ಸs, 
ss 


೧Q ೧83- 

• R ೦– 

2 ಆ x|೫ 

3 ಆ ೧ ೧೩ 


೧ 


+ 
೧ 3| 


& 
18 


- X|೧ 

೧ 


ರಾ 


: 


ಜ ತೇ | s . 


>To 


S ನಾ 


118 


' ( ೫೮ ) ರಾಗ -ಸೋಹನಿಗೆ 


ಶಾಸ್ತ್ರೀಯ ಪರಿಚಯ 
ರಾಗಸೋಹನಿ ಮಾರವಾ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಫಾಢವ, ಷಾಢವವಿದೆ 
- ಧೈವತಸ್ವರ ವಾದಿಯೂ , ಗಾಂಧಾರಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು 

ರಾತ್ರಿ ಕೊನೆಯ ಪ್ರಹರದಲ್ಲಿ ಹಾಡುವದು. 


ಆರೋಹಣ - ೩ ರಿ ಗ ಮ ಧ ನಿ ಸ 


ಅವರೋಹಣ - ಸ ರಿ ಸ ನಿ ದ ಮ ಗ ರಿ ಸಾ 


ರಾಗದ ಮುಖ್ಯ ಅ೦ಗಸ ನಿ ದ ನಿ ಧ ನ ಗ ಮ ಧ ನಿ ರಿ ಸ 


ನ ಚ ನ 


ಹೊನ್ನಿ ನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ 
- ಇಂದಿಂಗೆ ನಾಳಿಂಗೆ ಬೇಕೆಂದೆನಾದರೆ !! ಪಲ್ಲವಿ || 


ನಿಮ್ಮಾಣೆ ನಿಮ್ಮ ಪುರಾತರಾಣೆ 

ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಯೆ 
ಕೂಡಲಸಂಗಮದೇವಾ 


119 


ರಾಗ ಸೋಹನಿ - ತ್ರಿ ತಾಲ್ 

(ಮಧ್ಯಲಯ ) 


ಸ್ಥಾಯಿ 


0 


+ 


+ 


ಹೊ ೩ ನೊಳ ಗೊಂ ದೊ ರೆ ಯ ಸೀರೆ ಯೊ ಳ ಗೊಂ ದೆಳೆ ಯ 
ಮ ಧ ನಿ ಸಾ ನಿ ಧ ನ ದ ನಿ ಸ ನಿ ದ ಮ ಗ ರಿ ಸಾ 
ಇಂ 3 ದಿಂ ಗೆ ನಾ … ' ೪೦ ಗೆ ಬೇ s: ಕೆಂ ದೆ ನಾ … ದ ರೆ 


ಅಂತರ 


- 


೧ 
ಆ 


s | ನಿ ಸ s ಸ ನಿ 8 
ನಿ … ಮ್ಮಾ s | ಣೆ ನಿಮ್ಮ s | ಪು ರಾ 3 ತ ರಾ … ಣೆ : 


೧ 


* 


೮ 


2 


2 


+ 3 
ಆ 


- 
೭ 
- 
a 
to 
: 
೩ 
೬ 


೧ 


3 


ದೆ ಮ ತೊ೦ ದ ನ 


೧ 4 
ಆ 


ರಿ . 


3 


೧ 


8 


೧ 3- 


೩ 


-1 

3 


ಆ 


K 


S 


ಡ 


೧ 


ಲ | ಸಂ 


… 


ಗ 


ಮ | ದೇ 


3 


s 


_ s 


_ s 


ವಾ s 


s 


s 


120 


( ೫೯ ) ರಾಗ - ಸುಸ್ಸಾ ರಂಗ 


ಶಾಸ್ತ್ರೀಯಪರಿಚಯ 
ರಾಗ ಸುಸ್ಸಾರಂಗ ಜಾತಿ ಷಾಢವ ಷಾಢವ ವಿದೆ. ಗಾಂಧಾರಸ್ವರ ವರ್ಜವಿದೆ. 
- ಈ ರಾಗದಲ್ಲಿ ಎರಡೂ ಮಧ್ಯಮ ಸ್ವರಗಳು ಹತ್ತುತ್ತವೆ. ರಿಷಭಸ್ವರ 

ವಾದಿಯೂ , ಪಂಚಮಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ಹಗಲಿನ 
ಎರಡನೇ ಪ್ರಹರದಲ್ಲಿ ಹಾಡುವದು. 


ಆರೋಹಣ - ಸಾರಿ ಮ ಪ ಧ ಸ ನಿ ದ ನಿ ಸ !! 

ಅವರೋಹಣಸ ನಿ ದ ಪ ಮ ಪ ಧ ಸ ಮ ಮ ರಿ ಸಾ 
ರಾಗದ ಮುಖ್ಯ ಅಂಗ ಸಾ ನಿ ನಿ ದ ನಿ ಸ ರಿ ಸಾ ಮ 8 ಮ ಪ ಮ ಮ ರಿ ಸಾ 


- 


|| ಪಲ್ಲವಿ || 


ನ ಚ ನ . 
ಬ್ರಹ್ಮ ಪದವಿಯನೊಲ್ಲೆ ವಿಷ್ಣು ಪದವಿಯನೊಲ್ಲೆ 

ರುದ್ರಪದವಿಯನೊಲ್ಲೆನಯ್ಯಾ 
ಮತ್ತಾವ ಪದವಿಯನೊಲ್ಲೆನಯ್ಯಾ 

ಕೂಡಲಸಂಗಮದೇವಾ ನಿಮ್ಮ ಸದ್ಭಕ್ತರ 
ಪಾದವ ನರಿದಪ್ಪ ಮಹಾಪದವಿಯನೆ ಕರುಣಿಸಯ್ಯ 


| ೧ || 


121 


ರಾಗ ಸುಸ್ಸಾರಂಗ -ಿತಾಲ್ , 

(ಮಧ್ಯಲಯ ) 
ಸ್ಥಾಯಿ 


ಮ ರಿ ಸಾ ರೀ ನಿ ದ ನಿ ದ ಸ ಸ ನಿ ದ ಸಾ ನಿ ರಿ ರಿ ಸಾ ಸಾ 
ಬ್ರ ಹ್ಮ ಪ ದ ನಿ ಯ ಮೊಲೆ ವಿಷ್ಣು ಪ ದ ನಿ ಯ ನೊ ಲ್ಲೆ 
8 s ಮ ಮ ಪ ಧ ಸ s ಮ … ರಿ s | ಸಾ ರಿ ಸಾ … 
ರು … ದ ಪ ದ ವಿ ಯ ನೊ s ಲೈs ನ s ಯ್ಯಾ s 


ಅಂತರ 


ઈ. 


3 ತಾ ನ ಪ ದ ವಿ ಯ ನೋ … ' s ನ s ಯ್ಯಾ s 
ಟು 6 ಸ ನಿ ಧ ನಿ ಧ ಸ ಪ ಮ … ಪ ಪ ಮ ರಿ ಸಾ … 
ಕೂಡಲ ಸಂ | ಗ ಮ ದೇ ನಾ ನಿ … ಮ್ಮ ಸ – ಕ ರ _s 

ಸಾ ಮ ಪ ಮ ಧ ನ ಪ ಪ ಮ ಪ ಮ ರಿ ನಿ ಸಾ 
ಪಾ ದ ನ ನೆ ಅ ರಿ ಗ ಮ | ಹಾ ಪ ದ ವಿ ಕ ರು ಣಿ ಸು 


-೧ 


ವಚನ ಸಂ | 


( 16) 


12 ) 


(೬೦ ) ರಾಗ- ಮಾಲಕಂಸ 


ಶಾಸ್ತ್ರೀಯಪರಿಚಯ 


no 


ರಾಗ ಮಾಲಕಂಸ ಭೈರವೀ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ , 
ಔಢವವಿದೆ. ಮಧ್ಯಮಸ್ವರ ವಾದಿಯೂ , ಷಡ್ಡ ಸ್ವರ ಸಂವಾದಿಯೂ ಇದೆ. 
ಈ ರಾಗವನ್ನು ರಾತ್ರಿ ಎರಡನೇ ಪ್ರಹರದಲ್ಲಿ ಹಾಡುವದು. 


ಆರೋಹಣ - ಸಾ ಗ 


ಅವರೋಹಣಸ ನಿ ಧ ನ ಗ ಸಾ 
ರಾಗದ ಮುಖ್ಯ ಅಂಗಮ ಗ ಮ ಗ ಸಾ 


3 
| 
| 


ನಿ 


ಧ 


ನಿ 


ಭಕ್ತಿಯಿಲ್ಲದ ಬಡವನಾನಯ್ಯ 
ಕಕ್ಕಯ್ಯನ ಮನೆಯಲು ಬೇಡಿದೆ 
- ಚನ್ನಯ್ಯನ ಮನೆಯಲು ಬೇಡಿದೆ 

ದಾಸಯ್ಯನ ಮನೆಯಲು ಬೇಡಿದೆ . || ಪಲ್ಲವಿ || 


ಎಲ್ಲಾ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದರೆ 

ಎನ್ನ ಪಾತ್ರೆ ತುಂಬಿತ್ತು, ಕೂಡಲಗಸಂಮದೇವಾ || ೧ || 


123 


ಕಾಗ ಮಾಲಕಂಸ - ತ್ರಿ ತಾಲ್ 

(ಮಧ್ಯಲಯ) 
- ಸ್ಥಾಯಿ 


( 


* 


ಸಾ 


ಮ 


ಗ | ಮ 


ಸಾ 


… 


s 
s 


ಮ ಮ 
ಭ 


ಮ ಗ 
ಯೆಶಿ 


2 
| 
3 


ಈ ಇ 


3 


… ನಾ | s 


ಯಾ s 


#&R 2|3 •1& 

ಆ 
೧೪ 
೧ 
. 
೧ 

& 2|3 2|2 #೪ 

ಕೈ ಆ 


… 


೧ 
| 
3 


ಮ ಗ | ನ 
… ಬೇ | s . 


ಸಾ _ s 
ಕ 
ಮ ಗ 


# ಉ 


ಸಾ 
ದೇ 


7 


… 
S 
ಗ 


3 


೭ 
| 
Ll 
೩ 

& 8293c 
೩L 
| 
a4 -೧|3 

8| 
24 
| 
೬ 8| 


… 


೩1೩ 
೭ 
| 
೩ 
೭ 
. 
೩ 
- 
1 
- 
೩ 


x| 


ಗ 


ನ 


s 


*೧ 


ಆ 
೧ 
೧೭ 3€| 

|3 3|| ೧||೧ 

ಆ 


ಧ 
ಯ 


ನಿ 
ಲು 


ಧ | ನಿ 
ಬೇ | s 


ಧ 
ಡಿ 


2 


ಸ 


೧ 


s ( 
s ಸ 


s | ನಿ 

ಯ್ಯ 


ನಿ 
s 


ಆ *x|: 
೧೭ &: 2|3 

ಆ 


ಗ 
ಯ 


ಗ | ಮ 
ಬೇ | s 


ಗ 
ಡಿ 


ದಾ 


9 
| 


ಸಾ _ s 
ದೇ _ s 


s 


&3| 


೧ 


ಅಂತರ 


ಮ ಗ ಗ ಗ ಮ ಮ ಧ ನಿ ಸ ಸ 
ಎಲ್ಲಾ ಪುರಾ ತ ರು ಗೆ ರೆ ದು 


| 


ಇZ 
Yz 12 ಇZ ೧೭3€| ೧\೪ 

3- epi 
೧ ೪ 


+Z 


+ 
7 


21 
21 


3Z 


೭ 


3 
| 


3|3 


ಎ ಸಾ ತೈ ತುಂ … ಬಿ ತು ಕೂ ಡಲ ಸಂ | 


ಮ 
ಮ 


೧|13| 3 
| 
೧ <|K 2 
| 
3 
. && 

2 ? 


17 


# 


124 


(೬೧) ರಾಗ- ಜೋಗಿಯಾ 


ಶಾಸ್ತ್ರೀಯಪರಿಚಯ 
ಜೋಗಿಯಾ ರಾಗವು ಭೈರವಿ ಥಾಟಿನಿಂದ ಹುಟ್ಟಿರುತ್ತದೆ. ಜಾತಿ ಔಢವ 
ಸಂಪೂರ್ಣವಿದೆ. ಅವರೋಹಣದಲ್ಲಿ ಕೋಮುಲ ನಿಷಾಧ ಸ್ವರವು ಹತ್ತುತ್ತದೆ. 
ಧೈವತಸ್ವರ ವಾದಿಯೂ , ರಿಷಭಸ್ವರ ಸಂವಾದಿಯೂ ಇದೆ. ಈ ರಾಗವನ್ನು ರಾತ್ರಿ 
ನಾಲ್ಕನೇ ಪ್ರಹರದಲ್ಲಿ ಹಾಡುವುದು . 


ಆರೋಹಣ - ಸಾ ರಿ ವ ಧ ಸ 


- ಅವರೋಹಣ - ಸ ನಿ ದ ಪ ಮ ಪ ಧ ನಿ ದ ಪ ಮ ಗ ರಿ ಸಾ 
ರಾಗದ ಮುಖ್ಯ ಅಂಗ ಸ ನಿ ದ ಪ ಮ ಪ ಧ ನಿ ದ ಪ ಮ ಗ ರಿ ಸಾ 


ನ ಚ ನ 
ಬಸವ ಬಾರೆ ಮರ್ತ್ಯಲೋಕದೊಳಗೆ 
- ಭಕ್ತರುಂಟೆ ಹೇಳಯ್ಯಾ ಮತ್ತಾರೂ ಇಲ್ಲಯ್ಯಾ 
ಮತ್ತಾರೂ ಇಲ್ಲಯ್ಯಾ ಮತ್ತಾರೂ ಇಲ್ಲಯ್ಯಾ || ಪಲ್ಲವಿ || 
ನಾನೊಬ್ಬನೇ ಭಕ್ತನು ಮರ್ತ್ಯ ಲೋಕದೊಳಗಣ 

ಭಕ್ತರೆಲ್ಲರೂ ಜಂಗಮ ಲಿಂಗ 
ನೀನೇ ಅಯ್ಯಾ ಕೂಡಲಸಂಗಮದೇವಾ 


125 


ರಾಗ ಜೋಗಿಯಾ - ತಾಲ್ 
ವಿ ( ಮಧ್ಯ ಲಯ ) ೧ . ಸಿ . 

7 . ದಾವನಿ ಥಿ 


+ 


| 2|೦೭ 


ಸಾ ರಿ ಗ 3 ಪ ಧ ಸ s ಸ ನಿ 
ಬ ಸ ನ s | ಬಾ … ರೈs| 


ಧ ನ ಪ ನಿ 
ನೀ ಕ ದೊ ಳ 


ಧ ನ 
ಗೆ … 


ನ 


ತ್ಯ 


೬ 2 


17 


೫ ೪ 9೭[೩ 


ಕೈ ರುಂ ಟಿ ಹೇ … ಳ ಯಶ್ಯಾ ಮ ತ್ಯಾ ರೂ 5 | ಇ ಲ್ಲ ಯ್ಯಾ 

ಮ ಪ ನಿ ಧ ಸ ಮ s ಗ ರಿ ಗ ಗ ರಿ ಸಾ … 
ಮ ತ್ಯಾ ರೂ 3 ಇ ಲ್ಲ ಯ್ಯಾ … ಮ ತ್ಯಾ ರೂ ಇಲ್ಲ ಯ್ಯಾ 3 


| 


ಅಂತರ 


ಮ ಮ ಪ ಪ ಧ ಧ ಸs| ಸ ಕ ಸ ಸ ನಿ ದ ಸ ಸ 
ನಾ ನೊ ೧ ನೇ ಭ ಕ್ತ ನು s | ಮ ರ್ತ್ಯ ಲೋಕ ದೊ ಳ ಗ ಣ 


Y 


*೮ -೧|ma 

ಅ ೧ 
, 


| 


5 


ಭ 


ಲ್ಲ s | ಜಂ … ಗ ಮ | ಲಿಂ S. 


Z 


3-| 


1೩ 
3 
| 


೧|3 


ನೀ 3 ನೇs| ಆs ಯ್ಯಾ s |ಕೂಡಲ ಸಂ | ಗ ಮ ದೇ ನಾ 


126 


(೬೨) ನ ಚ ನ . 


|| ಪಲ್ಲವಿ || 


ಮಡಕೆಯ ಮಾಡುವರೆ ಮಣೆ ಮೊದಲು 
ತೊಡಿಗೆಯ ಮಾಡುವರೆ ಹೊನ್ನೆಮೊದಲು 
ಶಿವಪಥವರಿವೊಡೆ ಗುರುಪಥವೆ ಮೊದಲು 
ಕೂಡಲಸಂಗಮದೇವರ ನರಿವೊಡೆ 
ಶರಣರ ಸಂಗವ ಮೊದಲು 


ರಾಗ ಖಂಬಾವತಿ- ತಾಲ್ -( ಮಧ್ಯಲಯ ). 


. 


. . ಸ್ಥಾಯಿ 


+ 


ಗ ಮ ಧ ಧ | ಗ ಮ ರಿ ರಿ ಸಾ ಗ ಗ ಮ ಗ ಮ … 
ವ ಡಿ ಕೆ ಯ ಮಾ : ಡು ವ ರ ಮ … ಕೈ ಮೊ ದ 
ಮ ಮ ಮ ಮ ಮ ಪ ಮ ಗ ಮ ಧ … ಮ ಧ ನಿ 

ಧ ನಿ ಸ ನಿ ದ ನಿ ದ ಪ 
ತೊ ಡಿ ಗೆ ಯ ಮಾ … ಡು ವ ಕ ಹೊ S « ಮೊ … ದs ಲು S S S 


ಅಂತರ 


ಮ ಮ ಮ ಮ ಧ ಧ ನಿ ದ ಸ ಸ ಸ ಸ ಸ 

ವ ಸ ಥ ವ ರಿ ವೊ ಡೆ ಗು ರು ಸ ಥ - 


ನಿ 
ಮೊ 


ನಿ ಸ 
ದ ಲು 


5 


3 


೧ 


ಈ 9 
ಮ ಮ 
ಶ : ರ 


ಡ ೮ ಸಂ … ಗ ಮ ದೇ … ನ ರ ನ . ರಿ ವೊ ಡೆ 
ಮ ಮ ಮ ಪ ಧ ಸ ಮ ಗ ಮ ಧ ನ ದ ನಿ ಸ ದ ನಿ ಸ ನಿ ಧ ನಿ ದ ಪ 
ಣ ರ ಸಂ … s s ಗ ವೆಮೊ ದ ಲು S S SSS S S SS S S 


127 

(೬೩ ) ವ ಚ ನ 
ಸಾಸುವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖನೋಡಾ: 
ಘಳಿಗೆಯು ಬೇಟವ ಮಾಡಿ ಹೆನೆಂಬ ಪರಿಯನೋಡಾ || ಪಲ್ಲವಿ || 
ತನ್ನ ನಿಕ್ಕಿ ನಿಧಾನವ ಸಾಧಿಸಿಹೆನೆಂದಡೆ 
ಬಿನ್ನಾಣ ತಪ್ಪಿತ್ತು ಗುಹೇಶ್ವರಾ 
ರಾಗ ಖಮಾಚ್ - ತಾಲ್ ದಾದರ -( ಮಧ್ಯಲಯ ) 

ಆ ಸ್ಥಾಯಿ - 3 


೦| 


+ 


+ 


2 


+ 
ಗ 
ಸಾ 


+ 0 + + ... 0 + + 
ಗ | ಸಾ ಗ ಮ ಪ ಪ ಪ s ಪ ಧ ನ ಪ ಮ s ಮ 
ಸಿ | ವೆ ಯ 

Sಷ್ಟು ಸುಖ ಕೈ ಸಾ … . ರ ನ 51 ಷ್ಟು 


# 


& 


3 


2 


ઇ. 


V 


೫ 


&3 


&# 


$17 


હ 


& 


3 


೭ 


3 


અ 


3 
# 


ಹೇ 31 ನಂ ಬ s| ಪ ಯ ನೋts ಡಾ 


ಅಂತರ 


ಮ 


ಗ 


ನಿ ೩ | 


೧ YZ 


*೧ 


# 


೪#18 

೧ 


೫ 


< 
p 


೧ & 


s ನ | ವ s | ಸಾ 


… | ಧಿ ಸಿ ! ಹೇ S . 


. 


3- 


೧ C 


೧೧113 

ಆ 


ನಿ | ಧ ಪ ಪ ದ ಗ ಪ ದ 
ತಪ್ಪಿತ್ತು ಗು s ಹೇ ಶ ರಾ … 


ನಂ 


: 


ಡೇ 


8 . 


128 


( ೬೪ ) ನ ಚ ನ 


ಪರಿಣಾಮದೊಳಗೆ ಮನದ ಪರಿಣಾಮವೇ ಚಲುವ 
ಸಂಗದೊಳಗೆ ಶರಣರ ಸಂಗವೇ ಚಲುವ | ಪಲ್ಲವಿ || 


ಕಾಯಗೊಂಡು ಹುಟ್ಟಿದಮೂಢರೆಲ್ಲ ಸಾಯದ 
ಸಂಚವನರಿವುದೇ ಚಲುವ ಗುಹೇಶ್ವರಾ 


|| ೧ || 


ರಾಗ ಭೈರವ- ತಾಲ್ ಝಂಪಾ-(ಮಧ್ಯ ಲಯ ) 

ಸ್ಥಾಯಿ 


+ + ದ ೧ + + + 5 0 + 
ಗ ಮ ಧ ಧ ಪ ಮ ಪ ಗ ಮ ಮ ಗ ರಿ ಗ ಮ ಪ ಮ ಗ ಮ 
ಪರಿಣಾಮ ದೊ ಳ ಗ ಮ ನ ದ ಸ ರಿ ಣಾ 3 ಮ ವೇs | ಚ | 

ಧ 3 ಮ ಮ ಗ ಮ 
ಸಂ ರ | ದೊ 

ಸಂ … ಗ s ವೈ ಚ ಜ ಲು | 


_3 0|0 


&೧)3 

R 


# ೫ 


ಆ 24 


x 


& 


& 0|| 

& 


ಇ 
18 
a 


2 


ಆ a 


ಅಂತರ 


೫ 


ಸ 


5 


7 ೧ 


- s 


೬ 


3| 


- 
3 
| 
ಆ 


೫ 


0 


$ 


& 


a 


ಎಃ &| 


೩…14 


ಸ ರಿ 


೫ 


ಗ 


5 ಪು 


s ದಾ 

ಕ ಸ ಸ s ಸ ನಿ ದ ಪ ಧ | ಪ 
ನ ರಿವು ದೇ 5 ಚ ಲು ವ ಗು – ಹೇ … 


೧ 


ಮ 


೪ 


ಗ ಮ 


9 


? 


ಇ 
. 


129 . 


( ೬೫ ) ವಚನ 
ಗುರುಶಿಷ್ಯ ಸಂಬಂಧವೇನೆಂದು ಪಮಿಸುವೆನಯ್ಯಾ 

ಜ್ಯೋತಿಯಿಂದೊದಗಿದಜ್ಯೋತಿಯಂತಿರಬೇಕು | ಪಲ್ಲವಿ || 
ದರ್ಪಣದೊಳಡಗಿದ ಪ್ರತಿಬಿಂಬದಂತಿರಬೇಕು 

ಇದು ಕಾರಣ ಕೂಡಲ ಚನ್ನಸಂಗಯ್ಯನಲ್ಲಿ 
ಮರೀಚಿಕಾ ಜಲದಂತಿರಬೇಕು 


ರಾಗ ಮಾಂಡ್ - ತಾಲ ಕೇರನಾ - ಮಧ್ಯ ಲಯ 

ಸ್ಥಾಯಿ 


೫೩ 


ಪ ಧ ಗ ಮ ಪ ಪ ಧ ಸ ಸ ಸ ಸ ಸ ದ ಧ ಸ ಸ 
ಗು ರು ಪ್ಯ ಸಂ ಬಂ ವೇ ನೆಂ ದು ಸ ನಿ ಸು . ನ ಯ್ಯ 

ಧ ಧ ಗs ಗ ಮ ರಿ ರಿ ಸಾ ಸಾ 
ಜ್ಯೋ … ತಿ ಯಿ ದೊ ದ ಗಿ ದ ಜೊ 3 ತಿ ಯಂ ತಿ ರ ಬೇಕು 


2t 


೩ 
- 
೩ 
1 
' 

೨ 


ಅಂತರ 


2 x 


ಪ ಪ 
ದ ರ್ಪ 


ರ. 
ಣ 


ಪ ಪ 
ಳ ಡ 


ಧ ಧ ಸ ಸಾ ಸ ಸ ಸ ಧ ಧ 
ಗಿ ದ ಬಂ ತಿ ರಿ ರ 


ಸ ಸ 
ಬೇಕು 


ದೊ 


೧ 


೧೩B 
3 
3 

3 
7 
18 
) 
೧ 

2 3 3-2|17# 

1 
ಆ ೩ 


X 


-0 


ಗ 
ಇ 


ಗ . 
ದು 


ರಣ ಕೂಡ ಲ ಚ ನ ಸಂ ಗ ಯ್ಯ 


ಗ &3:೧ 

೧ 


BL 2 ?૩૭%2 


2 
ಆ 1 


ಗ ಮ 


ಪ | 


- 


ಮ 


ರೀ … 


ಚಿ | ಕಾ s _ s _ 3 | ಜ 


ಲ ದಂ _ s | ತಿ ರ ಬೇಕು 


ವಚನ ಸಂ | 


( 17) 


130 


(೬೬) ವ ಚ ನ 
ಎನ್ನ ನಾಮಕ್ಷೇಮ ನಿಮ್ಮದಯ್ಯ . 
ಎನ್ನಹಾನಿವೃದ್ಧಿ ನಿಮ್ಮದಯ್ಯ 

ಪಲ್ಲವಿ || 
ಎನ್ನ ಮಾನಾಪಮಾನ ನಿಮ್ಮದಯ್ಯಾ ಬಗಾ 3 ಇಲಾಪ 
- ಬಳ್ಳಿಗೆಕಾಯಿದಿಮ್ಮಿತ್ತೆ ಕ ಕ ( ಎಪಿ 

ಕೂಡಲಸಂಗಮದೇವಾ ಎಂಬ ವdi ೧ : 


ರಾಗ ತಿಲಂಗ - ತಾಲ ದಾದರ ಮಧ್ಯಲಯ 

- ಸ್ಥಾಯಿ 


| 


+ 


+ 


+ 
ನಿ - 


0 
ಸ ಪ 


+ 
ಮ 


+ 
ಪ ಗ 


0 
s 


.. 
- ಮ 


ಮ 


ಮ 


2 


೧ 
& 


? 


೧ನ 


# HD 


# 


3 


QZ 
೧ 


೧| 


*೧ನ 


R 
& 


ನಿ ವೃದ್ಧಿ 


ನಿ 


… 


೧|13 


ದ s, 


ಯ್ಯ 


| 


ಅ೦ತರ 


|| 


1² 


ಆ ೧ 


೧೦ 


-3 


ಎ 


#no 


ಮಾ. s ನಾ 


೫ 


ಸ ಮಾ 
ಪ ದ 


೫ 


.೧ ಇ 


EL 


ಪ 


ಈ 


ಬಳ್ಳಿ 


ಈ 


7 


EL 


es 


೭ 


7 


೧|12 

9 


ಪ ದ ನಿ ಸ s : 
ದೆ _ ವಾs 
- 


ಈ 


೩ 


131 


ಈ ೬೭) ನ ಚ ನ 
5 . ..ಜ 

ನು 
ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ 

ಸುಳಿದು ಬೀಸುವ ವಾಯು ನಿಮ್ಮದಾನ || ಪಲ್ಲವಿ || 
ನಿಮ್ಮದಾನವನುಂಡು ಅನ್ಯರ ಹೊಗಳುವ 

ಕುನ್ನಿಗಳನೇನೆಂಬೆ ರಾಮನಾಥಾ 


ರಾಗ ಭೈರವಿ - ತಾಲ ಕೇರನಾ - ಮಧ್ಯಲಯ 

ಸ್ಥಾಯಿ 


+ 


+ 


શુ 


21. 2 
| 
3 


ಪ ಪ ಪ ಪ || ಪ ಧ ನ 1 | ಗ ಮ ಪ ಮ | ಗ ಮ ರಿ ಸಾ 
ಇ ಳೆ ನಿಮ್ಮ ದಾs ನ s | ಬೆ ನಿಮ್ಮ ದಾs ನ S 
ಗ ಗ ಗ ಗ ಮ ಮ ಪ ಮ | ಗ … ( ನ ) s ] ರಿ ಸಾ s 
ಸು ೪ ದು ಬೀ ಸು ವ ನಾ ಯು ನಿ … ಮ್ಮ | ದಾs ನ s | 


1 


- - 


- 


*|೩ 


- 


ಅ೦ತರ 


* 


ಸ 


ನಿ 


ಗ ಮ ಧ ನಿ | ಸ ಸ ಸ 
ನಿಮ್ಮ ದಾ ನ ನ 


೧1& 


- 
1 


೧ 
| 
ನಿ 


RT1 


ಸ | ಧ 

ಹೊ 


3|ಕೆ ೧1x 3-12 


3 


* 


X 
# 
318 


190 


1 


3 


& 


7 


Y 3|4 

16 


&& 


- ಗ 


3 
| 
ಸಿ 
. 


ಳ | ನೀ 


… 


ನೆಂ ಬೆ | ರಾ S . 


2 


ನಾ 


ಥಾ … 


132 


(೬೮) ನ ಚ ನ 


ಹಾಡಿರೋ ಜಿಂಹೈ ದಣಿಯದೆ ಲಿಂಗವ 

ನೋಡಿರೋ ಕಂಗಳು ದಣಿಯದೆ ಲಿಂಗವ || ಪಲ್ಲವಿ || 


ಮಾಡಿರೋ ಪೂಜೆಯ ಹಸ್ತದಣಿಯದೆ ಲಿಂಗವ 

ಬೇಡಿರೋವರವ ಮನಬಂದಪರಿಯಲ್ಲಿ 
ನಮ್ಮ ಅಖಂಡೇಶ್ವರ ಲಿಂಗವ 


ರಾಗ ಮಿಯಾತೋಡಿ- ತಿ ತಾಲ- ( ಮಧ್ಯ ಲಯ ) 

ಸ್ಥಾಯಿ 


+ 


1 


2 


- 


- 


- 


[ 13|3 

8 


೧ 3 
| 
8 

೯ 


9 


ರಿ ಗ ರಿ ಸಾ | s ಸಾ … ಸಾ | ಧ ನಿ ದ ಪ ಮ ಗ ರಿ ಸಾ 
ಪಾ … ಡಿ ರೋ | s ಜಿ೦s ಹೈ ದ ಣಿ ಯ ದೆ |ಲಿಂಗವ 

ಮ ಧ ಮ ಗ ರಿ ಗ ರಿ ಸಾ 

- - - 
ನೋ … ಡಿ ರೋ | s ಕ ಗ ಳು | ದ 

ದೆ | ಲಿಂ _ s ಗ ವ 


alat 


-31… 

3 


_ 
3 
| 
೬ 

8 


x| 


|3 


ಅಂತರ 


3 


YZ K 


೧ 


+ 7 


22 


ನಾ ಡಿ ರೋ 


s | ಪೂ 


ಜೆ ಯ ಹ ಸ 


ದ 


8 3 


K 


1 


ಆ 


೨ 


೧ 3| 


a|o' 


-೧|- 


| 
8 


3 


ಬೇ _ s ಡಿ ರೋ ನ ರ ನ s | ಮ ನ ಬಂ ದ ಸ ರಿ 

ಮ ಢ ಗ ರಿ ಗ ರಿ ಸಾ 
ನ … ಮ್ಮ ಅ ಖಂ 8 ಡೇ s | ರ ಲಿಂ _ 

sಗ s 


+Z R |2 

P 

B 10x| 

K| Q|5 012 


೭- 


|- 


ಆ # 3| 


||ಪಲ್ಲವಿ|| 


(೬೯)ವಚನ ಅರಸಿತೊಳಲಿದರಿಲ್ಲಬಯಸಿಹೊಕ್ಕರೆಇಲ್ಲಿತಪಸ್ಸುಮಾಡಿದರಿಲ್ಲ. 

ಅದುತನ್ನಬಹಕಾಲಿಲ್ಲದೇಸಾಧ್ಯವಾಗದು ಶಿವನೊಲಿದಲ್ಲದೇಕೈಗೂಡದುಚನ್ನಮಲ್ಲಿಕಾರ್ಜುನನಿಗೊಲಿದೆನಾಗಿ 

ರಾಗಭೈರವಿ-ತಾಲದೀಪಚ೦ದಿ-ಧೃತಲಯ-ಸ್ಥಾಯಿ +0++0+ ಪಪS|ಪಪಪಪ 

ಪ 
ಧ 
ಮ 

|ಗ s|ಬ 


ne 


| + 12 


+ 


CL 


* 


ಮ 


3 | 3 


+ 2 | 3 


, & ೧ ೧ 


s|ಪ s|ಸಿ 


S|ನ …|ಹೊ 


s S 


0 


೦ 


133 


& 


ಕೆ 


ಇ 


೧ 


ಯ 


ಈ 


೧ 


13 


3|೦ 


3 | 


3 | 12 


3 | 


k 
• | pp 1 

# # 


೧ | X 


ಎ 


. 


ಉ 


# 


3 

- 


- 
s 
ಡಿ 
ದ 
s 
| 
8 
sಲ್ಲ 
… 


2 


S|ಪ 


2 


ಧs 


ಮ 


3 | 18 


# ೧ 


Sಗಮsಸsನುs sಕ.s|ದೇs|ಸಾ… 


1 


೩# 


4 


૮ 


6 


& 


# 

| 


CL|0 


3 


& 
® | 


134 


ssrsvs. 


ssmsss 


♡☆s 


& Bien 


# 02 B- 16 


2 


21 


k 


S 


s 


28060 


a 


& selh 


ola 


.H JE B- 1 
1 B 2 B El 


US 
sesls 


sosserg 


ernoge 


s 


Doi ad By 


30 


Ñ n olo 13-10 
Blow B -1 13 72 ore 


135 


( ೭೦) ನ ಚ ನ 
ಇವನಾರವ ಇವನಾರವ 
ಇವನಾರವ ಎಂದೆನಿಸದಿರಯ್ಯ 

|| ಪಲ್ಲವಿ || 
ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯಾ 

ಕೂಡಲಸಂಗಮದೇವಾ ನಿಮ್ಮ ಮನೆಯ ಮಗನೆನಿಸಯ್ಯಾ lo!! 
ರಾಗ ತಿಲಕಕಾಮೋದ್- ತಾಲ ದಾದರ- (ಮಧ್ಯ ಲಯ ) 


a - 


- ಸಾಯಿ 


1 
4 


0 


+ 


೦ 


+ 


+ 


| 


સદ 


2t 


EL 


BL 


1 


೭೬ 


3 


# 


3 |೧ 

ಆ 


3 


થ 


Q 


೭ 


12 


M 


ಕೆ 


12 


L 


4 


೩ 


2 


C 


ನ 


ನೆಂ 


ರ | ಸಾ ಸಾ 
ದಿ | ರ ಯ್ಯಾ 


&೨ 


થ 


3 


R 


a 


3 


ನಿ ಸ 


- 
ಇ 


೧. 


| 


| 


ಅ೦ತರ 


| 


| 


| 


! 


0 


23 


1 


# 


೫ 


ಉ 


೩ 


3 


12 


೭ 


1 


T 


ಊ 


0 


& 


t 


0 


1- 


1² 


.೦ 


-2 
j 
| 


೩೦ 


6 


12 


. 


R 


ಎಂ S S S 


13 


೧ 


x 


12 


ಮ 


ૐ 


2 


ಪ 


೧ 


& 


# 


C 


13 


દળ 


2 


೭ 


3 


& 


24: 


12 


. 


2 


# 


೬೬ 


ಗ 


ಸಾ 


. 


S 


2 


ಮ ನೆ ಯ ಮಗ 
. 
ಮ 


૪ 


12 


ನಿ ಸ 


ಯಾ 


SS(೭೧)ನಚನ. ದೇಶಗುರಿಯಾಗಿಲಯನಾಗಿಹೋದವರಕಂಡೆ 

ತಮ್ಮ೦ಧಗುರಿಯಾಗಿಲಯವಾಗಿಹೋದವರಕಂಡೆ 


||ಪಲ್ಲವಿ|| 


ಕಾಮಗುರಿಯಾಗಿಬೆಂದುಹೋದವರಕಂಡೆ, 

ನೀಗುರಿಯಾಗಿಹೋದವರನಾರನೂಕಾಣೆಗುಹೇಶ್ವರಾ 


ರಾಗಭಾಗ-ತಾಲದಾದರ-(ಮಧ್ಯಲಯ) 


136 


+ 


+ 


0 


+ 


+ 


0 


+ 


+ 


3 


LL 


24 


YZ 


3 


A 


ಆ 


ಆ 


0 


23 


_ o 
• | 3 

1 


ದೇಶಗುರಿ| 


C 


ಯಾಗಿಲ 


ಯ 


ವಾ 


sh 


s 


ಆ 


ಹೋ 


ದನರಕಂ 


4 # & 


- 


& 


ಆ 


3 


3 


1 


a|- 


3 . 


. 


| 9 


ಮಂಧ 


ಆ 


19 | 


ಗುರಿಯಾಗಿ|ಲಯವಾಗಿಹೋದವರಕಂಡೆ 


- 


137 


R 


47 3 
& # 
3 ) 
೧1 1 


3 
3 


_s|ರನುಕಾಣೆ 


a 


- ೧ 


ಗಿ|ಬೆಂs|ದೂsss|ಹೋದನರಕಂ 


ಆ 
ಈ 


X 
+Z 


» 
17 


ಅಂತರ 


ಇ 


3 


S 


sJerano 


R 


M C & 6 - 


ರಿಯಾ 


ಮಗುರಿ|ಯಾ 


0 


ಗು 


* 2 
# 1 
5 | 6 


2| 3 


| 


2 


ವಚನ ಸಂ || 


( 18) 


ಕೈ 


೬ 


೬ 


೭ 


೮ 


+| | 


0 


0 


3 


0 


0 


2² 


8 .' ಇ 


…" 


-2 


+ 


2 


1 


ಸಿ 


- ೧ 


೪ 


೧ 


* 


• 


* 


& 


12 


* 


| 


ರಾಗಸಾರಂಗ-ತಾಲದಾದರ-ಮಧ್ಯಲಯ 
ಲೀಲೆಯಾದಡುಮಾಪತಿ 
ಲೀಲೆ 
ತಪ್ಪಿದಡೆ 
ಸ್ವಯಂಭು 
ಗುಹೇಶ್ವರಾ 

ಹರನೊಳಗಣಪ್ರಕೃತಿಸ್ವಭಾವಂಗಳುಹರಭಾವದಿಚ್ಛೆಗೆತೋರುವವುಮರದೊಳಗಣಪತ್ರಫಲಂಗಳುಮರಕಾಲವಶದಲ್ಲಿತೋರುವಂತೆ 


.......* 


(೭೨)ವಚನ 


-೧೧೦ 


&ELG-3 8೭8೦೦೦ a2auB( @e& …020* ಬ2"&೩೪೫ 2122221 0&8888 ೧೨( ೬೭೦+ ಬLHLa೩ 

6…8+ ೬.೦೧೨೮೧೨ થ:cશસ૦ શુછે?શુલ 


+...0 


ಗೆ 


ತೋ 


|ಪಲ್ಲವಿ|| 


138 


ಅಂತರ 


S 


| 


|| 


ಮ 


1 


ಪ 


- ೧ 


37 

- 


- ೧ 


K 


7೧ 


' ೧ ೨ 


બLT20 


| 


ಲೀಲೆಯಾsದಡುಮಾ|s|8|ಲೀಲೆ|ತ೩]ದಡೆ 

ಸಸನಿ.…...ಪನಿಸನಿ...ಸಮಪ|| ಸ್ವಯಂS...ಭುS.5|ಗುs|ಹೇ.s|ಶ...ರಾ 


| 


139 


(೭೩)ವಚನ ಊರಸೀರೆಗೆಅಸಗತಡಬಡಗೊಂಬಂತೆಹೊನ್ನೆನ್ನದುಹೆಣ್ಣೆನ್ನದುಮಣ್ಣೆನ್ನದುಎಂದುನೆನೆನೆನೆದು||ಪಲ್ಲವಿ|| ನಿನ್ನನರಿಯದಕಾರಣಕೆಮ್ಮನೆಕೆಟ್ಟೆನಯ್ಯಾಚನ್ನಮಲ್ಲಿಕಾರ್ಜುನ| 

ರಾಗಕಾಫಿ-ತಾಲದಾದರ-ಮಧ್ಯಲಯ-ಸ್ಥಾಯಿ 0++0+1+0. 


+ 


+ 


+ 3 


೫* 


# 


12 


EL 


12 


೦ 


- 


| 


ಊ 


$ 


ರ 


a 


ಸೀ_Sರೆ 


ಗೆ 


ಅ 


ಸ 


ಗಾ 


3ತ 


ಡಬಡs 


3 


೩ 


કt, 


140 


3 


3 


- 


೧ 18 


೧ ] ೧೬ 


ಬಂತೆs ನಿದಪಧನಪಪಪs ದುಎಂದುನೆನೆನೆನೆದು… 


೧ ) ೧೬ 


೩L& 


೧ | ಸ | 
೧ | 3 | 


Yಶ 


೬ 


શું 


ಕೆ | 


ಅಂತರ 


| 


| 


# 


13 


ಆ 


2 


EZ 


೧ 


2 


in 


೧ 


*ಮ್ಮ 


ನ 


ರಿ 


ಯ 


ದ 


ಕಾ 


5 


ರ 


ಣs 


೧ 


s 


|ಕೆ 


s| 


ನೆ|S 


S 


. ೪ 


2 


3 


ಆ 


* 


13 


| 


೧ | * || 


| ಇತಿ 


ನs 


ಯ್ಯಾ 


ಚ 


ನ 


ಮ 


೩| 


s|ಕಾ 


s|sರ್ಜು 


as 


3 


(೭೪) 


ನ 


ಚನ 


||ಪಲ್ಲವಿ|| 


ಸತ್ಯವಿಲ್ಲದವರೊಡನೆಸಹಸ್ರಕ್ಕೊಮ್ಮೆನುಡಿಯಲಾಗದು 

ಲಕ್ಷಕ್ಕೊಮ್ಮೆನುಡಿಯಲಾಗದುಕೋಟಿಗೊಮ್ಮೆನುಡಿಯಲಾಗದು ಸುಡಲವಂದಿರೊಡನೆಮಾರಿಹೋಗಲಿಗುಹೇಶ್ವರ 

ನಿಮ್ಮಶರಣರಲ್ಲದವರೊಡನೆಬಾಯಿತೆರೆಯಲಾಗದು 


ರಾಗ 
ಹಖಾರ 
- 
ತಾಲ 
ರು೦ಪ 
- 
ನುದ್ಯಲಯ 

ಸ್ಥಾಯಿ 


141 


| 


Get 


+ 


+ 


+ 


ನಿ 


೧೭ 


ಸ|ಧಧ 


_ i 
12 


13: 


* 


ಪ 
| 


1೧ 


ಪಗಮ 

ಗ 
ಮ 
ಪಪ| 
ಧ 
ಧ 
ನ 
ಪ 
ರೊ 
ಡ 
ನೆ 
ಸ 
ಹ 
ಪ್ರಕೊ 
ಮ್ಮೆ 


ಮ|ರಿ ಯಲಾ 


ರಿ ಗ 


ಸಾ ದು 


17 


;x& 


1312 . 


3 _ 


& 


12 


+Z 


R 


z 


2 


3 


Q 
0 . 


ಲಕ್ಷಕ್ಕೊಮೈನುಡಿಯ ಲಾಗದುಕೋಟಿಗೊಮೈನು 


ಡಿ 


ಯ 


ಲಾ.ಗ. 


ದು 


142 


- 


೧ 


೧ 


೧ 


೧ 


s 


೧ 


ಯಲಾಗದು 


೩ 


ಶ್ವ 


೦ 


24: 


86 


೭ 


೧ . 2 


C 


ಯಿ 
ದೆ 
| 
ರೆ 
. 


ಲಿ 


ಗ 


ಹೋ 


ಬಾ 


ರಿ 


ನೆ 


ಅ೦ತರ 


ಮಾ 


- ೧೭ 

* 
27 


೧೭ 
18 
$ 


- 

12 


ದ 
ರೊ 
ಡ 


13 - 


ರೊ 


ಆ 


ಆ 


3 


೧೯ 


27 


3 


3 


| 


ವಂs| 


? 


| 


ಇZ 
12 
12 


೧ 
13- 
14 


ಡ|ಲ 


13 


| 12 


- 


೧ 


143 


ತ್ತು 


ದಿ 


||ಪಲ್ಲವಿ|| 


ವ|ತಂ5 


- 


1 , 61 , 
3:| 2 
೩ | ೧ 


& 
& 
೧ 


41 
2 
೧ 


X | ? 
x | w 
.| 


ತ 


ಜೆ 


4 


ಹಾ 


ರು 
| 
ಹೊ 


ಹಾ 


ಚನ 


& 
1² , 


C 1 72 
x ೧ 


ನ 


ನ 


ರಾಗ 
ಜೀವನ್ನುರಿ 
- 
ತಾಲ 
ಕೇರವಾ 
- 
( 
ಮಧ್ಯಲಯ 
) 
- 
ಸ್ಥಾಯಿ 


ಚ 


(೭೫) 


ದಾಸಿಯರಸಂಗಕಸನೀರುಹೊರಸಿತ್ತುವೇಶಿಯರಸಂಗಎಂಜಲವತಿನಿಸಿತ್ತು 

ಪರಸ್ತ್ರೀಯರಸಂಗಪಂಚಮಹಾಪಾತಕನತಂದಿತ್ತು ಈತ್ರಿವಿಧವುನಾಸ್ತಿಯಾದಲ್ಲದೆಭಕ್ತನಲ್ಲಭಕ್ತಿಇಲ್ಲದೇ 

ಮುಕ್ತಿಗೆಲ್ಲನಮ್ಮಕೂಡಲಚನ್ನಸಂಗಯ್ಯನಲ್ಲಿ 


1 


# 


ಗೆಎಂಜ 


3 


2 


21) " 


31 ೩ 


೪ 


|ಪಂs|ಯರಸಂಗ 


ಆ ಆ 
C 1 1 
೫ . ಹೈ 


+ 


ಆ ಆ 
1 2 

. … 


3 
3 | 


ಯರs 


.. 


…ಶ್ರೀ 


| ಆ . 


೧ 


೧ | ; 


ಪರಸ್ತ್ರೀ 


+ 


೩ . 


8 


& 


ವೇ 


| 


ಅಂತರ 


*) 


ನ 


5 


ಮ 


ಮ 
| 
ಸ 


73 


s 


3 


s 
| 
ಸ 


ಸ 


ಸೆ 
. 


17ಆ 


2 


2 


_ 


* 


$ 


3 


& 


& 


3ಆ 


3 


3 |R 


"ಅ 


3C|8 


ಆ 
R | 3 


ಸsನಿಸsಸs|ಮ…ಮಪನಿದಪ 
ಭ 
S 
& 
s 
| 
ನ 
s 
2 
s 
| 
ಭ 
… 
ಕೈ 
ಯಿ 
| 
s 
. 

ಪಗಗರಿ 
ಮು 
_ 
s 
& 
ಗೆ 
ಸ 
s 
| 
8 
| 
ನ 
ಮೃ 
ಕೂ 
ಡ 
| 
ಲ 
ಚ 

ಚ 
ನ 
ಸಂ 
ಗಯ್ಯ 
ನ 


೧ 


೧ 


& 


UL 


ಸಾ 


| 


| ೧೮ 


Y 


144 


39 


(೭೬)ವಚನ 


ವಚನ ಸಂ || 


ಕಾಡಬೇಡಕಂಡವರಬೇಡಬೇಡನರರುಗಳಆಡಬೇಡಅನ್ಸತನನೋಡಬೇಡಪರಸ್ತ್ರೀಯರ11ಪಲ್ಲವಿ|| ಗಾಢಗಂಭೀರಲಿಂಗಾಢವಾದಬಸವಪ್ರಿಯಕೂಡಲಚನ್ನಬಸವಣ್ಣಾ 


ರಾಗ-ಸೋಹನಿ-ತಾಲದಾದರ-ಮಧ್ಯಲಯ 


ಸ್ಥಾಯಿ 


4 


0| 


+ 


+ 


0 


+ 


f4 


4 


YR 


೧ | ೩ 


K S 


$ 


-sಡ..ಬೇ 


… 


ಡ 


ಕ೦s|ಡ 


೫ ೪ 8-12 ೩ 4 


ಮಧನಿರಿ|ನಿಧ|s 
S 
S 
| 

ಬೇಡ 
ಬೇ 
| 
s ಗಮಗರಿಸಾರಿಸಾ 


ಧ. 
ಡ … 


w 


3 


3 


೧೬ ೧೭ 


- ಆ 


o | m.. 


ಕಿ 


x 


9 


12 


೬,೩ 


ಈ 5 


ಆ ಆ 


೯ 


• 


x 


• 


ಆ ! *೩& 

ಇ a 


೧ . 


ada 


5 


5 


ಆ 


12 


CCO1S 


.' 


" 


ಜ23852ಇ೦,ಮತ:)ಹ10ನಿಏಯxC22AbyBG 

ಈ..4.($ಸಾಫoCAct1 


146 


| 


3 


| 


2 


nಸ 


3 


3 


3-1 


೧ | 


S 


M| 


| 


3 


| 


1 


} 


- 


²013 


3 - 


YR 


- ಆ - ಇ 


RT 


K 


ಅ೦ತರ 


147. 


( ೭೭ ) ವಚನ 
ಕೆರೆ ಹಳ್ಳ ಭಾವಿಗಳು ಮೈದೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬ್ಲಿಹುದು 

ವಾರಿಧಿ ಮೈದೆಗೆದರೆ ರತ್ನ೦ಗಳು ಕಾಣಬಹುದು || ಪಲ್ಲವಿ || 
ಕೂಡಲಸಂಗನ ಶರಣರು ಮನದೆರೆದು . 

ಮಾತನಾಡಿದರೆ ಲಿಂಗವೇ ಕಾಣಬಹುದು 


ರಾಗ ಭೂಪ- ತಾಲ - ಮಧ್ಯಲಯ - ಸ್ಥಾಯಿ 


೦ 


ಗ 


ಪ | 


ಧ 
ಕೆ 


ಧ ಸ ಸ | ಧ ಧ ಸ ಸ | ( ಪ) s 
ಆ ಹ ಆ ಭಾ ವಿ ಗ ಳು ಮೈ ! 


P 


. 


. 


* 


Q 


8 2 ક 


ವಿ 


""..-33043K& 

ಕೆ123 


ಗು 5 ಕೈ ಗೊ ರ ಚೆ ಚಿs ಪು ಗ. 


555|d83.33L+೧| 


ನ 


2 * 9 


೧೦ 


2 2 આ 


ನಾ 0 ಧಿ ಮೈ ದ ಗ ದ ರೆ *ರ ತಂಗ 


ಣ ಬ ಹು ದು 


1೩18 


| 


ಅಂತರ .. 


B 


ಕೂಡ ಲ ಸಂ ಗ ನ ಶ ರ ಣ ರು ಮ ನ | ದೆ ರೆ- ದು … 


12 RR 


3 


H2 


ನಾ s , ತ ನಾ ಡಿ ದ ರೇ : 8 - ಲಿಂ ದ ವೆ ಕಾ | ಣ ಬ 


ಹು ದು 


148 


| 


24 


31011 


ನ 
s 
ಯ್ಯ 


5 | R 


12 - 3 


: . 


- 


* * * * 
Elca 10 
x 3 x ೩ | 


- 


ನ|ನುಪಮಿ| 


8 


೭ 


೧ 


2 ೧೧ 


-೪೫೬ 


6 . 


8 , 


9 . 


- 


- 


ಬೆಟ್ಟಕ್ಕೆ 
ಚಳಿಯಾದೊಡೆ 
ಏನಹೊದಿಸುವರಯ್ಯಾ 
ಬಯಲು 
ಬತ್ತಲೆ 
ಇದ್ದರೆ 
ಏನನುಡಿಸುವರಯ್ಯಾ 
| 
ಪಲ್ಲವಿ 
| 
| 
ಭಕ್ತನು 
ಭವಿಯಾದಡೆ 
ಏನನುಪಮಿಸುವೆನಯ್ಯಾ 
ಗುಹೇಶ್ವರ 
ಲಿಂಗಯ್ಯಾ 

, 
ರಾಗ 
ಪಟದೀಪ 
- 
ತಾಲ 
ರುಂಪಾ 
- 
( 
ಮಧ್ಯಲಯ 
) 
- 
ಸ್ಥಾಯಿ 
25 


ಡೆ|ಏ 


య్య 


(97) 


* 37 , - 


ವಿ|ಯಾದ 


K - 


12 


ಎ 


ಇ . 


........ 


... 


..... 


? 


3 


wಿ. 


2 


೧ 
X 


3 


... 


೫ 


೧ 


stsನು|ಭ 


33 


# 


… 


+ 


| 


3 


? 


ಈ 


_ 


12 


1 


+ 


2 


3 


೩ 


3 | 


| 


೪- 


೧ 


(೭೯)ವಚನ 


||ಪಲ್ಲವಿ|| 


ಆಶೆಯಿಂದಬಿಟ್ಟುಕಿರಿಯರಿಲ್ಲನಿರಾಶೆಯಿಂದಬಿಟ್ಟುಹಿರಿಯರಿಲ್ಲ ದಯಯಿಂದಬಿಟ್ಟುಧರ್ಮವಿಲ್ಲವಿಚಾರದಿಂದಬಿಟ್ಟುಸಹಾಯಿಗಳಿಲ್ಲ ಸಚರಾಚರಕ್ಕೆಸಕಳೇಶ್ವರದೇವರಿಂದಬಿಟ್ಟುದೈವವಿಲ್ಲ ರಾಗತಿಲಂಗ-ತಾಲದಾದರ-ಮಧ್ಯಲಯ 

ಸ್ಥಾಯಿ 


149 


+ 


10 


+ 


. 


1 


• 


K 


& 


YZ 


+ ಮ|ಮ 

ಕಿ 


ಗ 


ಮ 


s $ 


ಪ ರಿ 


ದ ಯ 


ಮ ೦ 


ಗ . 


ಸಾ ನಿ 


2 


A 


Q 


ob . 


* 


೧ . 


3C 


ಇ . 


E 


* 


R 


S 


೧ 


& 


ಪ 


. 


೧ ೧. 


6: 


3 , 


* 


8, 


೧. 


3C 


150 


R 


3 


Ye 


50 


¥ 


බෑ 


ඇ 
R 
0 


සංFයවූ 


ඉ 
0 


1 
3 
8 
3 


) 
0 
a 


0 
9 
3 


x 


2 


3 


x 


39 


« 
R 


ಸ 


3 


4 


ಸ 


02 ) 33 
( 8 ) | ( 9 13 


ಅಂತರ 


-රටිපගිණි 
geht 
Eics 
boobacco 
Es 
Cocode 

.එයමය.%-90ක් 


R 


- 


R 


2 


x 


3 


VR 


3 


Ye 


01 3 


0 


| 


3 


R 


3 


n 


3 3 


6 0 


0 0 


ද 13 


8 9 


0 8 | 


151 


ವಚನ 
ಆಶೆಯುಳ್ಳನಕ್ಕ ಒಬ್ಬರ ಆಶ್ರಯಿಸುವ 
! ಆಶ್ರಯದಾಸೆ ಕರಕಷ್ಟ ಕಾಣಿರೊ ಅಯ್ಯಾ (CL || ಪಲ್ಲವಿ || 

ಆಶೆಯೇ ದಾಸಕಾಣಿರೋ ನಿರಾಶೆಯೇ ಈಶಕಾಣರಣ್ಣಾ 
ದಾಸತ್ವದ ಈಶತ್ವದ ಅನುವ ವಿಚಾರಿಸಿ ಆಶೆಯಡಗಿದರೆ ಇದೇ ಈಶಪರವು 
ಉರಿ ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರಾ 
ರಾಗ ದೇಶ- ತಾಲ - ಕೇರನಾ - ಮಧ್ಯ ಲಯ 

- ಸ್ಥಾಯಿ . . 


| 


+ 


+ 


ನಿ ಸ ನಿ ನಿ ಧ ಧ ಸ s | ಪಧ ಪಧ ಮ ಮಗ | ರಿ ಗ ರಿ ಸಾ ನಿ ಸಾ 
ಆs ಶೆ ಯ ಕೈ ನ ಕ … ಒಳ ಬೃ ರ ಆs ಶ್ರ ಯಿ ಸs ನ 
b _ s ಮ ಮ ಪ ಪ ಪ ಪ ಪ ನಿ ಸ ರಿ ಸ ದ ಪ 
ಆs ಶ್ರ ' ಯ ದಾ ಸೆ ಕ ರ ಕ ಷ್ಟ ಕಾ ಣಿ ರೂ 5 ಅ ಯ್ಯ 


ಅಂತರ 


ಮ ಮ ಮ ಮ ಸ ಸ ನಿ ನಿ ನಿ 
ಆ ಶಿ ಯ ದಾ ಸ ಕಾ ಣಿ ರೊ ನಿ 


ನಿ 
ರಾ 


ಸ 
ಶೆ 


ಸ 
ಯ 


ಸ s ಸ ನಿ 
ಈ 8 ಶ ಕಾ 


ಸ 


R ೧ 


ನಿ ಸ 


ಅ. 


ಸ 6 ರಿ ರಿ 8 


ಮ 


೧ ೧ 


* 

j 
p 


8 


a 


GL 


3 


* 


ಔ 
ಜಿ 


1 
ನಿ ೩. 


ಗ ರಿ ಸ ನಿ ಸ ನಿ ನಿ ಸ ನಿ 
ಶs 3 s ದ ಅ ನು ವ ವಿ . . 
ಧ ಸ ಪ ಮ ಪ 
ಗಿ ದ _ ರೆ | ಇ ದೇ ಈs| 


3 


4 
+ 


2t 


ಧ 


3 12 


0 12KR 

} 
೧ 
|Vedat1718 


೧ 


«| 


೧|* 


ಚಾ ರಿ ಸಿ _ s | ಆ …. . 


3 


« 13 


XX 
೧ 


3 


ಪ 


೧ 


2 


ಸ 
ಶ 


ನಿ ಸ 
ಪ ದ 


ಸ ಸ ಸ ನಿ ನಿ 
ವು | ಉ ರಿ ಲಿಂ ಗ 


ಧ 
ಪ 


ಧ 
ದ್ವಿ 


ಸ 
ಪಿ 


ಪ 
ಯು 


ಮ 
ವಿ 


ನಿ ಸ ನಿ ಸ ಸ 
ಶೈ … ಶ ರಾ s s 


2 
| 


3 


? 


152 


( ೮೧ ) ವಚನ 


ಕಂಗಳಾಲಯ ಕರಿಯನಾಳದಲ್ಲಿ ಈರೇಳು ಭುವನಂಗಳಡಗಿದವು !| ಪಲ್ಲವಿ || 

ನಾಟಕ ನಾಟಕವ ನಟಿಸುತ್ತ ಆಡಿಸುವ 
ಸೂತ್ರದಪರಿ ಗುಹೇಶ್ವರ ಲಿಂಗನಿರಾಳಚೈತನ್ಯ 

|| ೧ || 


ರಾಗ- ಅ೦ಬಿಕಾ ತಾಳ -ಿತಾಲ್ ಮಧ್ಯ ಲಯ 

ಸ್ಥಾಯಿ 


+ 


+ 
- 
೧ 

& 


+ 


ಪ ಪ 
ಕಂ ರ 


ಮ 
ಳಾ 


ಪ S 


ಪ ಗ ಮ 
S 


x 
| 
೧ 


ಪ ನಿ ಸಾ 

ಯ 


ನಿ …: ಸ | ಧ 
ನಾ S « | ದ _ S 


* 


0 


ರ್ಎ 


- 


- 

2 


# 


& 


ನಿ ಸ 
ಈ _ S 


ದ 
ರೇ 


ಪ 
ಳು 


ಮ 
ಭು 


- 
S. ಗ .. . S . 


12 


3 


ನಂ 


ಳ 


ಡ | ಗಿ . 


ದ 


ವು 


5 . 


ಅಂತರ 


* 
•1 
# 

. 


- 


ಪ ಪ ಗ ಮ | ಪ ನಿ ಸ ಸ ಸ ಸ ಸ ಗ ರಿ ರಿ ಸ ಸ 
ನಾ ಟ ಕ ನಾ ಟ ಕ ವ ನ ಟಿ ಸು ತ್ಯ ಆ ಡಿ ಸು ವ ಸೂ 
ನಿ ಸ ದ ಪ ಮ ಪ ಗ ಮ ಪ ಪ ಗ ಗ ರಿ ರಿ ಸಾ ಸಾ 
ತ್ರ ದ ಸ ರಿ ಗು ಹೇ ಶ ರ | ಲಿಂಗ ನಿ ರಾ ಳ ಕೈ ತ ನ್ಯ 


8 
9 


-1 


3 
12 

. 
೧ 
| 


| 


ವಚನ ಸಂ || 


(೮೨)ನಚನ ಎತ್ತನೇರಿದಕರ್ತನೊಬ್ಬನೇಜಗಕೆಲ್ಲ ಎತ್ತುಬೆಳದಧಾನ್ಯವನುಂಬದೇವತೆಗಳೆಲ್ಲನಿಮ್ಮತೋತಿನಮಕ್ಕಳು/ಕಾಣಾರಾಮನಾಥ 

ರಾಗಸಾರಂಗ-ತಾಲದಾದರಾ-ಮಧ್ಯಲಯ 

ಸ್ಥಾಯಿ 


||ಪಲ್ಲವಿ|| 

||೧|| 


| 


+ 


+ 


+ 


0 


+ 


01 


+ 


+ 


_ 
0 
| 


- - 


. 


2 


೧ | 


153 


. 


0 


3 


ರ್ತ 
| 
ನೋ 


೫ 


3 


| 


ಅಂತರ 


| 


# 


2 


2 


೧ 


೧ 


ಆ 


27 


0 


> 


೧ | ೧೪ 


1 


3 


ನನುಂ|sಬದೇವತೆ 


& 


೪ 


೧ 


| 37 


23C 


1 


# 


2 


೧ 


ಆ 


ರಿ 


R 


೧ ! 


ಮ 
| 
ಮ 


ರಿ|s 


೧ 
( 20 ) 

೧ 


೧ | goು ? 


1 


2.2 


eocez 


eďsiescomos 


. 


(೮೩)ವಚನ 


ತಾಯಿತಂದೆಇಲ್ಲದಕಂದಾನಿನಗೆನೀನೇಹುಟ್ಟಿದೆಯಲ್ಲ ನಿನ್ನಪರಿಣಾಮವೆನಿನಗೆಪ್ರಾಣತೃಪ್ತಿಯಾಗಿರ್ದೆಯಲ್ಲ 

11ಪಲ್ಲವಿ|| ಭೇದಕರಿಗೆಅಭೇದ್ಯನಾಗಿನಿನ್ನನೀನೆಬೆಳಗುತ್ತಿರ್ದೆಯಲ್ಲನಿನ್ನಚಾರಿತ್ರನಿನಗೆಸಹಜಗುಹೇಶ್ವರಾ||೧|| ರಾಗ-ಮಾಂಡ್-ತಾಲದಾದಾಮಧ್ಯಲಯ 

ಸ್ಥಾಯಿ 


| + 


+ 


0 


+ 


+ 


0 


154 


- ೧ 


೧ 


13- 


3 


3 


18 


2 


• 


? 


ಗ ತಾ 


ಮ S|ಯಿ 


ಪ_s ತಂ_s 


88 


3 | 


೮ 


೧ 


13 


3 


ಸಿ 


೧೭ 


1 


೧ 


x 


12 


12 


3 


3 


3 


?೧ 


ಗ ಹು 


ಗ ಟ್ಟಿ 


ಮ ದೆ 


ರಿ|s ಯs 


೧ 


3c 


ಸ 


ರಿ 


ಣಾ 


ಮ|ವೇ 


…|ನಿ 


ನ| 


3 . 


- 


೧ - x 


೧ 


0 


… 


3 
| 
S 


2 


* 


| 


೧ 


ರ್ದೆ 


ಯ… 


3C 


155 


* 
7 


* 
8 


12 
3 


3 
18 


೧ 


1 


3 . 


೧ 


೧ 


೧ 


೧ 


* 


C 


1 


) . 


ಅ೦ತರ 


೧೮ . ೧ 
in e is on 


13 


R 


& 


is 


in 


no 


೧೩ ೧೪ 


೧ 


13- 


೩ 


ಆ 


s 


3 


X 


12 


ಎ೯ 


ರಿ. ರಾ 


1 


0 


3 


2 


+ 


H 


3 


3 


sಗಮ ಹೇ|sಸ್ವರನಿಸದ 


13 


13- 


Y 


1 


3 


156 


( ೮೪ ) ನ ಚ ನ 


ಅಕಾಶವ ಮೀರುವ ತರುಗಿರಿಗಳುಂಟೇ 

ನಿರಾಕಾರವ ಮೀರುವ ಸಾಕಾರವುಂಟೇ 


|| ಪಲ್ಲವಿ || 


ಗುಹೇಶ್ವರ ಲಿಂಗವಮೀರುವ ಒಡೆತನ ಉಂಟೇ ಸಂಗನ ಬಸವಣ್ಣ || ೧ || 


ರಾಗ- ಶಂಕರಾತ್ರಿ ತಾಲ್ ಮಧ್ಯಲಯ 


ಸ್ಥಾಯಿ ' 


ಪ ಪ ಗ ಗ | ಸs ಪ ಪ | ನಿ ದ ನಿ ಸ ನಿ ( ಪ) s ಪ 
ಅ ಕಾ ಶ. ನ | ಮೀ ರು ವ | ತ ರು ಗಿ ರಿ ಗ ಳುಂ 5 ಟ 
ಪ ಪ ಗ ಗ. ಗ ಪ ಪ ಪ | ( ಸ ) ಗ ಗ ಸ ರಿ ಗ … ( ಸಾ ) s 
ನಿ ರಾ ಕಾ ರ | ವ ಮೀ ರು ವ ಸಾ … ಕಾ ರ | ಉ ೦ 8 ಟಿ s 


| 


ಅಂತರ 


+ 


ಗು ಹೇ 'ಶ್ವರ ಲಿಂ ಗ ನ ಮೀ ರು ನ ಒ ಡ ತ ನ ಉಂ ಟಿ 
ನಿ _s ( ಪ) ಪ ಗ ಪ ದ ಸಾ 
ಸಂ s ಗ ಗ ಬ ಸ ವ ಣ್ಣ 


157 


( ೮೫ ) ವಚನ 
ಆಸೆಗೆ ಸತ್ತುದುಕೋಟಿ ಆಮಿಷಕ್ಕೆ ಸತ್ತುದುಕೋಟಿ || ಪಲ್ಲವಿ || 
ಹೊನ್ನು ಹೆಣ್ಣು ಮಣ್ಣಿಗಾಗಿ ಸತ್ತುದು ಕೋಟಿ 

ಗುಹೇಶ್ವರಾ ನಿಮಗಾಗಿ ಸತ್ಯವನಾರನೂ ಕಾಣೆ || ೧ || 
- ರಾಗ - ಕಾಫಿ ತಾಲ ದದಾರಾ ಮಧ್ಯಲಯ 

ಸ್ಥಾಯಿ 


+ 


+ 
ಪ 


| + 

ನ 


0 
ಗ 


ಧ 


1H 


ಪ 


ರಿ 


3 


ಪS 


ಪ 


| 
17 


2 


ಟ 5 


- 


m 3 


0 


ಕೊ 


2 


ಸs 


3 3 


ಪ ಧ ನ 


3 ೧ 


3 


ಪ 


3 


ಆ 


ಮಿ | ಷ ಕ್ಕೆ 


3 
- 
17 


m? 3 


ಕೊ 


s 


83 ss s 


| 


ಅಂತರ 


. 


ಆ 


# 


ಸs 

ಸs. 


- 


•18 


. 


ಆ 


# 


ESOS 


ಈ 


ಫ 


. 


37 


ಸs. 


ಆ 


3 


3 


ಈ 


ಆ 


ઈ 


3 


೧ 


೧ 


೧ 


૭ 


3 


12 


೧|೧ 1 
1 


2 


೫ 


G 


… 


& 


Q 


1 


3 


& 


& 


# 


R 


0K| 


22 m 


a 


ನಾ 


6 


& 


158 


( ೮೬ ) ವಚನ 


ತಾಳಮಾನ ಸರಿಸವನರಿಯೆ ಓಜೆಬಜಾವಣಿಯ ಲೆಕ್ಕವನರಿಯೆ || ಪಲ್ಲವಿ || 


ಅನ್ನು ತಗಣ ದೇವಗಣವನರಿಯೆ ಕೂಡಲ ಸಂಗಮ ದೇವಾ 

ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆನಯ್ಯಾ 


|| ೧ || 


ರಾಗ- ದುರ್ಗಾ ತಾಲ ಮಧ್ಯಲಯ 

ಸ್ಥಾಯಿ 


+ 


+ 


ಸ, ಧ 
ತಾ … 


2 12| 


| 


ಧ ನ | s ಮ ರಿ ರಿ .| ಸಾ ಸಾ ರಿ ಸ ಸ s _ s _ s 
ಳ ಮಾ s ನ ಸ ರಿ | ಸ ವ ನ ರಿ | ಯೆ _ s _ s _ s 
ನ ಮ ಪ ಪ ಧ ಧ | ( ಸ) s. ಧ ಧ ನ ಮ ಪ s 
ಜೆ ಬ | ಜಾವ ಣಿ ಯ ಲೆ … ' ನ ನ ರಿ ಯೆ … 


ಸಾ ರಿ 
ಓ s 


ಅ೦ತರ 


3 


.7 ೧ Y,* 

೧ 


೩ 


19 


2 


೧ & 


ಮ ಮ ಮ ಮ | ಪ ಪ ಧ ಧ | ಸ ಸ ದ s | ಸ ಸ ಸ s 

ಣ ದೇವ 

ದೇವ| ಗ ಣ ನ s ನ ರಿ . 

ಪ ದ | ಧ ಧ ನ ನ ರಿ 
ಕೂಡ ಲ ಸಂ | ಗ ಮ ದೇ ನಾ | ನಿ ನ ಗೆ ಕೇ | ಡಿ . ವಾ ಗಿ 
ಸಾ ರಿ ನs| ಪ ಪ | 

s ಸs 
ಆs ನು s | ಒ ಲಿ ದಂ ತೆ | ಹಾ … ಡು ವೆ | ನ s ಯಾ 


3 
3 
4 

2 


೫L೪ 

೩ ©2೩೭೧೭ 

೨೬೯ 


3 


* 


ರ್೧ & 


ಕೇ 


3 


3 


3 ಆ 


159 


( ೮೭) ವಚನ 
ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ 

ಭಾಷೆತಪ್ಪಿದಲ್ಲದೇ ದಾರಿದ್ರ ವಿಲ್ಲ 
ಅಂಜಲದೇಕೋ ಲೋಕವಿಗುರ್ಭಣೆಗೆ 

ಕೂಡಲಸಂಗಮದೇವಾ ನಿಮ್ಮ ಆಳಾಗಿ 


|| ಪಲ್ಲವಿ || 


|| ೧ || 


ರಾಗ - ಬಿಹಾಗ ತ್ರಿತಾಲ್ ಮಧ್ಯಲಯ 

ಸ್ಥಾಯಿ 


. 


+ 

+ 
ನಿ ಧ ಸ ಮ ಪ ಗ ಮ ಗ ಸ ಸ ಮ ಪ ಗ ಮ ಗ 3 
ಆ ಯು ಹ್ಯ ತಿ ರಿ ದ ಲ್ಲ ದೆ ವ ರ ಣs| ವಿ | S 
ನಿ ಸಾ ಮ ಗ ಪ ಮ ಧ ಸ ಮ ಪ ಮ ಪ ಗ ಮ ಗ _s 
ಭಾ … ಸೊ ತ ೩ ದ ಲ್ಲ ದ ದಾ ರಿ – s ವಿ _s 


3 


| 


3 


ಅಂತರ 


3 


ಪ ಸ ಸ ಸ s ಸ ಸ ಸ ಸ ಸ | ಸ ರಿ ಸ ಸ 
ಅಂ 5 ಜ ಲ ದೇ … ಕೋ ಲೋ S ಕ ವಿ ಗು ರ್ಭ 
ನಿ ಸ ನಿ ದ ಪ ಧ ನ ಪ ಪ ಧ ನ ಪ ಗ ಮ ಗ S 
ಕೂಡಲ ಸಂಗಮ ದೇ ನಾ ನಿ … ಮ್ಮ ಆ ಳಾ … ಗಿ … 


ಈ 


123- 


ಸ 


160 


( ೮೮) ವಚನ 
ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲ್ಲಿದ್ದರೇನು 

ಅದು ಪಟ್ಟಣವೆಂದೆನಿಸುವುದಯ್ಯ 
ನಿಷ್ಠೆ ಯಿಲ್ಲದ ಭಕ್ತ ಪಟ್ಟಣದಲ್ಲಿದ್ದರೇನು 

ಅದು ನಟ್ಟಡವಿಕಾಣಾ ರಾಮನಾಥ 


| ಪಲ್ಲವಿ || 


ರಾಗ ತಿಲಂಗ- ತಾಲ ತಾಲ್ - ಮಧ್ಯಲಯ 

ಸ್ಥಾಯಿ 


+ 


+ 


| 


KR 


s | ಗ 


ಮ 


ನಿ 


ಪ | 


ಮ 


ಪ 


ಗ 


ಮ 


#೧|3 

7 


೫ *೧ 


ಈ ವಿ 


ಯ 


ಲ್ಲಿ 


R 


ಸಾ ನಿ ಸ ಸ ನಿ ಪ 
ನಿ ಪೈ ಯು ಇ ಭ ಕ್ರ 
ರ ನ 
ಆ ದು 

ಣ 


ದ್ದ 
ನಿ ಪ ಮ 


R 12 ೧ 


1 ೧ ೧ ೧ 


2 


ವೆಂ 


s | ದೆ | 


3೩. 


3 


7೧3| ೬ 


S 


ಯ್ಯ 


S 


ಅಂತರ 


೬ 


K ೧ ೧ 


೫ 


M M 


R ೧!- 

3 1 


೯ 


15° 


೧ 


3 


3 


ಗ ಮ ಗ ಮ ಪ ಪ | 

ಕೈ ಪ ಟ್ಟ ಣ ದಲ್ಲಿ ದ್ದ ರೇ ನು 

ಸs ನಿ ಸ ನಿ ಪ ಮ ಪ ಗ ಮ 
ಅ ದು ನs & s ವಿs| ಕಾ S ಣಾ s ರಾ ಗ ನಾ ಥ 


. 


: 


K 


2 


-೨ 


161 


( ೮೯ ) ವ ಚ ನ 


ಹೊನ್ನು ಮಾಯೆ ಎಂಬರು ಹೆಣ್ಣು ಮಾಯೆ ಎಂಬರು - 

ಮಣ್ಣು ಮಾಯೆ ಎಂಬರು || ಪಲ್ಲವಿ|| 


ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ 

ಮಣ್ಣು ಮಾಯೆಯಲ್ಲ ಮನದ ಮುಂದಣಾಶೆಯೇ 
ಮಾಯೆ ಕಾಣಾ ಗುಹೇಶ್ವರಾ 


ರಾಗ ಪಟದೀಪ- ತಾಲ ಜಲದ ಏಕತಾಲ - ನುದ್ಯಲಯ 

ಸ್ಥಾಯಿ | 


| 


1 
+ 


+ 


0 


YZ MX 


3 


18 


r 


+ 0 + 0 + 
ಪ ನಿ 
ಹೊs ನ್ನು ಮಾ … ಯೆ | ಎಂ 3 s 

ಮ ಪ ಪ ಗ ಮ ಮ | ಗ ಮ ಗ 
ಹs … ಮಾ s ಯೆ ಎ೦s 8 


u | s 
ರಿ | s 


&ಸಿ 


* 


3 


೧ 


1 


- ಗ | s . 


* 
* 


K 
| 
3 


ಸಿ2 


ಮs| ಣ್ಣು ಮಾ 


S 


un 


ವಚನ ಸಂ || 


( 21 ) 


162 


ಅ೦ತರ 


. 


_ s | ಮ 


ಮ | S 


| 


ಸ | S . 


# 


ಹೊs 


ಆ 


ನ್ನು 


೪ 
೪ 
೫ 
೬ 
| 


ಮಾ | s.. ಯೆ ಯ 


slis 


3| 


ಆ 


ಆ 


೧ 


ಉ 


2 


ಆ 


ಹs 
| ಣ್ಣು ಮಾ | s ಯೆ ಯss ess 


ಆ 


೧೩ 


2 


2 


ಆ 


೭೮ 


ಆ 
ಇ 


0 


ಆ 


3 


# 
# 


8 


17 


21 


8 


ಆ 


೫೬ 


ನ 


, s, 


2 


ನ ದ ಮು೦s ದ ಣಾ 
- ಪ ಪ ಗ ಮ ಮಗ 


೩ 


0 


R 


|#೪ 


ಕಾ | S 


.. 


& 


| 


& 


| 
5 
| 


ಬ4 


| 


| 


A 


163 

(೯೦) ವ ಚ ನ 
ಮೇರುಗುಣವನರಸುವರೆ ಕಾಗೆಯಲ್ಲಿ ಸರುಷಗುಣವನರಸುವರೆ ಕಬ್ಬಿಣದಲ್ಲಿ 

ಸಾಧುಗುಣವನರಸುವರೆ ಅವಗುಣಿಯಲ್ಲಿ 
ಚಂದನಗುಣವನರಸುವರೆ ತರುಗಳಲ್ಲಿ 

& ಪಲ್ಲವಿ || 
ಸರ್ವಗುಣ ಸಂಪನ್ನ ಲಿಂಗಯ್ಯ ನೀನೆನ್ನಲ್ಲಿ 
ಅವಗುಣವನರಸುವರೇ ಕೂಡಲಸಂಗಯ್ಯ 

- || ೧ || 
ರಾಗ ಬಹಾರ್ - ತ್ರಿ ತಾಲ- ಮದ್ಯಲಯ 

ಸ್ಥಾಯಿ 


0 
ನಿ 
ಮೇ 


. 
ಪ 
s . 


೭+ 


೪ 18 


ಪ 


ಪ ... ಗ 


ಮು 


+1 ೧11 

2 


R x|n 

12 


೨ 


ಕಾs ಗೆ ಯ 


೪ 


a 


Cb 


ಸ 


-೧ 


ಸ 


ರಿ 


ನಿ 


ಸ 


EL 


1 


7 ೧]1 

12 


L 
b 
| 
V 
CL 


ಸ 


1ಸಿ ² 


|² 

12 


ರು 


೪ 


G 


೧ ೧೧೦ ೪೯೪u 

1r|-YT 

& ೧3x| ರ್೧&೧೯'ರ್೧& 

೧&೧ 

A 


ಪ 


ಗ . 


೩ 


& 


ಧ ಧ ನಿ 


ಸ 


- ಸಾ ಮ ಮ ಮ ಮ 

ಸಾ s . ಧು ಗುಣ 


1 x|೧೦ 

12 


3 ೧೬|7 

4 


b 


a 


ಅ ನಗು ಣಿ - 


+2 


13 


2 


೪|8 


ಮ 
ನ 


ಪ 
ರ 


ಗ ಗ ಮ 
ಸು ವ ರೆ 


ಚಂ ದ ನ 


ಗು 


5|12 x|18 


ಮ ರಿ ರಿ 
ತ ರು ಗ 


ಸಾ ಸಾ 
ಳ ಲ್ಲಿ 


1 ೧ 


| 


| 


ಅ೦ತರ 


| 


s 


in 


- ಗ ಮ ನಿ ದ ನಿ ಸ ಸ ನಿ ಸ ನಿ ಸ ನಿ ಧ 
- ಸರ್ವ ಗುಣ| ಸಂ ಪ ನ್ನ ಲಿಂ ಗಯ್ಯ ನೀ ನೆ _s « ಲ್ಲಿ 

ಸ ಸ ಸ ಗ ಮ 
ಅ ವ ಗುಣ ನ ನ ರ ಸು ವ | ರ ಕ ಡ ಲ | ಸಂ s ಗ ಯ್ಯ 


o 


12 


3 


3೧೮|ಔ -೧12 

12 


a 


164 


(೯೧ ) ನ ಚ ನ 


ಮಣಿಯ ನೆಣಿಸಿ ಕಾಲವ ಕಳೆಯಬೇಡಾ 

ಕಣಿಯ ಪೂಜಿಸಿ ಕಾಲವಕಳೆಯಬೇಡಾ 
ಕ್ಷಣವಾದಡಾಗಲಿ ನಿಜದ ನೆನೆಹೇ ಸಾಕು – || ಪಲ್ಲವಿ || 
ಕ್ಷಣಾರ್ಧವಾದಡಾಗಲಿ ನಿಜದ ನೆನೆಹೇ ಸಾಕು 

ಬೆಂಕಿಯಗುಣ ಬಿಸಿನೀರಲ್ಲುಂಟೇ ಗುಹೇಶ್ವರಾ || ೧ || 


ರಾಗ ದರ್ಬಾರಿಕಾನಡ- ತ್ರಿ ತಾಲ - ಮಧ್ಯಲಯ 

ಸ್ಥಾಯಿ 


+ 


+ 


& 


ಸಾ … 


ಸಾ 


x|h | 

& 


& ೧೧.6 

ಆ ೨ 


31* 


Ge€18 


થ 


ಬೇ … ಡಾ 


થ 


೧ 


ಗ ಗ ಮ ರಿ ರಿ ಸಾ ನಿ ಸಾ ರಿ ಸಾ ಧ . ಧ | ನಿ 
ಯ ನೆ | ಣಿ ಸಿ. 

ದ 
ಸಾ ಸಾ ಸಾ ರಿ ರಿ ರಿ _ s | ಗ ಮ ಗ. ರಿ 
ಕ ಣಿ ಯ ಪೂ ಜಿ ಸಿ ಕಾ s - ಕ ಳೆ ಯ 

ನ | ಪ s ಪ ಪ ನಿ ಸ ಗ ಮ ರಿ 
ದ | ಡಾ … ಗ ಲಿ ನಿ ಜ ದ ನ ನ 


ಆ 

|6| X 
| 
೧ 

ಆ 


|hp 


ಸಾ s 
ಬೇ _ s 


ಸಾ 
ಡಾ 


થ 


-Ge 


- 


& ೧ x16|& 

| 


ರಿ ಸಾ ಸಾ 
ಹ ಸಾಕು 


ಅಂತರ 


| 


ಮ 


ಮ 


& 


ಪ 


R 


|a 


M13|3|ಎ 83 B|1 ೧೧ ೧|8 

೧ & 


g. 


162 


& 


ಹೆ ಸಾಕು 


#6##3# 

೧2 


ಕ 


2 


s ಸಾ ಸಾ 


ಸ 
ಬೆಂ 


ಸ 
ಕಿ 


ನಿ | ಪ 
ಗು / ಣ 


ಪ 
ಬಿ 


ಪ ಪ ಗ 
ಸಿ ನೀ ರ 


|x|p. x|ಇ 

೩ 


ಗ ಗ ಮ ರಿ 
ಲ್ಲುಂ ಟಿ ಗು | ಹೇ 


೧ ಆಆ &w? 

೧| 


3 


ರಾ 


165 


೧೩, 


S 


, ಉಜ್ಜಿಸಿ 


Iss 


0 
| 


IS 


3, p 
& 2 


& 
೧ 


bಣ 
೧೯ 


+ 


- 


+ 


į 


# 


8 


6 


|| 


೧ 
| 


ಮೈಯೆಲ್ಲಕಾ|sಲು|ಉರಿ 


3 


(೯೨)ವಚನ ಹರಿವನದಿಗೆಮೈಯೆಲ್ಲಕಾಲುಉರಿವಕಿಚ್ಚಿಗೆಮೈಯೆಲ್ಲಬಾಯಿಬೀಸುವಗಾಳಿಗೆಮೈಯೆಲ್ಲಕೈ||ಪಲ್ಲವಿ|| 

ರಾಗ-ಸಹಡಿ-ತಾಲದಾದರಾ-ಮಧ್ಯಲಯ 

ಸ್ಥಾಯಿಇದುಕಾರಣಾಗುಹೇಶ್ವರಾನಿಮ್ಮಶರಣಂಗೆಸರ್ವಾ೦ಗವೆಲ್ಲಲಿಂಗಮಯವಯ್ಯಾ 


? 


೧ 


ಯ 


ನಗಾ 


28 
೦೧ 


ಮ 


13 , 
3€ 


೧ 12 
೧೩ | | ೫ | K 


color 
de 
26260 


& 


C 


R & 


2 


3 


4 


ಲ್ಲ| 


3 


೦ 


೧ 


3 


ಆ 


ಆ 


S 


es 


ನೆ|s 


೧ 


೧ 


& 


ಅ 


ಆ 


ಇ 


k 


to 


B 


+ 


ಮೈಯೆಲ್ಲಬಾ 


3, 


* 
| + 


& 


3 . 


* 
x 


೧ 
8 


ಸರ್ವಾ೦ಗ 


3 


| 


& 


3 


(೯೩) 


ವ 


ಚನ. 


OVO 


ಬೆಟ್ಟದಮೇಲೆಮನೆಯಮಾಡಿಮೃಗಂಗಳಿಗಂಜಿದೊಡೆಂತಯಾ ಸಂತೆಯಲ್ಲಿಮನೆಯಮಾಡಿಶಬ್ದಕ್ಕೆನಾಚಿದೊಡೆಂತಯ್ಯ 

||ಪಲ್ಲವಿ|| ಸಮುದ್ರದಿಮನೆಯಮಾಡಿನೊರೆತೊರೆಗೆಅಂಜಿದೊಡೆಂತಯ್ಯಲೋಕದಲ್ಲಿಹುಟ್ಟಿರ್ದಬಳಿಕ(೨೦ ಸ್ತುತಿನಿಂದೆಗಳುಬಂದರೆಮನದಲ್ಲಿಕೋಪವತಾಳದೆಸಮಾಧಾನಿಯಾಗಿರಬೇಕುಚೆನ್ನಮಲ್ಲಿಕಾರ್ಜುನಾ||೧|| 

ರಾಗತಿಲಕಕಾಮೋದ್-ತಾಲದಾದರಮಧ್ಯಲಯ 


- + 


+ 


೦ 


+ ನ 


0. 
ಪ 
| 
ಗ 


166 


3 


. 


24 


+0+ 
ಧ 
ನ 
| 
s 
ನ 
ಪ 
ದ 
ಪ 
ಧ ಯಯಾsಡಿಮೃs 


7 


೧ 
M 13 

& 


ಶL C8 ಆ 


ಸಾ 


8 


ಟ್ಟ|ದ 


ಮೇs 


ಲೆ|ಮ 


೧೭ 


ಇ 


' 


1 x ೧೪ 


0 


ಆ 


೧ 


& ೧ 


ದೊ 


ಡೆಂ 
ತ 
| 
s 


ಯ್ಯ 


ಸಂ 
_ 
s 


a 
೧ | 


s 


ನ 


ನೆ 


ಏ 


ಮಾS 


8 


& 
೫ 


2 3 


x 


ಇ 


ಈ 


& 


167 


ಅಂ| 


- 13 * 


" 


& " ನ - 


ರೆಗೆ 


* 1 3 ೧ ೧೬ 6 
$ 3 * ಎa 3 1 2 

3- ' ೧ n 3 


೧ 


ರೆತೊ 


೫ತಿ 


2 
೧ 
17 


೩ 
೧ 


೪ 
೧ 


R 
೧ 
ಅ 


ನಾs|ಡಿs| 


12 
೧ 
ಆ 


12 
೧ 


s| 


ಅಂತರ 


& 


7 


3 : ೧ 


೧ 


ನ 


YZ 


ಲೋಕದ 


s|ನ 


ನಿಂದಗಳು|ಬಂsದಈs 


ತಾಳ|ದೇsಸಮಾಧಾನಿಯಾs|ಗಿ, 


YT 


R 


೧ & 
೧ W 


೧ 
೧ 


| 


X 


1 


೫ 


|| 


s 


ಮ. 


೩ 


೫ ೧ 


: ೧೯ 


ದೊ 


S 


x 


ಮ 


೧ ) 23 


168 


( ೯೪ ) ನ ಚ ನ 
ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ || ಪಲ್ಲವಿ || 
ನಾರಿಗೆ ಗುಣವೆ ಶೃಂಗಾರ ಗಗನಕ್ಕೆ ಚಂದ್ರಮನೆಶೃಂಗಾರ ಕೂಡಲ 
ಸಂಗಯ್ಯನ ಶರಣರ ನೊಸಲವಿ ಭೂತಿಯೇ ಶೃಂಗಾರ || ೧ || 

ಸ್ಥಾಯಿ | 
ರಾಗ ಪೀಲು- ತಾಲ ಕೇರವಾ - ಮಧ್ಯಲಯ 


+ 


R೧|೧ 


/ 


ಗ  ಃ ಸಾ ಸಾ ಸಾ … ಸಾ s | ಸಾ ಗ ಮ ಪ ಗ ಮ ಪ S 
ನೀ ರಿ ಗೆ ನೈs ದಿ ಲೆ ಶೃಂ ಗಾ s | ರ s s _s s _s , s _s 
ಮ ಮ ಮ ಮ ಪ ಪ ನಿ … ನಿ ಸ ನಿ ಸ ನಿ ದ ಪ ದ 
ಸ ಮು – ಕ್ಕೆ ತೆರೆ ಯೆ s ಶೃ೦s ಗಾ … ರsss 

- ಅಂತರ 


| 


ಆ & & 


& 
ಆ ೧ X 


| ಗುಣ ವೇ ಶ್ರ೦s ಗಾ s | ರ s s _s 


ಸ 


s 


೧ 


೧೧| 

| 
K ೧!* 

೧ 


ದ ನಿ ಪ ಪ | ಪ ಧ ನ s | 
| ಚಂ : ದ ನ ನೇ _ s ಶ್ರಂ s | 


3೩೫ 

ಉ 


ಪ 
ರ 


೧ 


೩ 


ಗಾ 


5 


# 


೧ 


24 


ಮ ಪ ನಿ 
ಈ 5 ಡ 


೧೧ 
೧ 

೧, 


೧ ೧೧] ೧!ಓ 

೧ ೧ 


3 2೧॥12 


ಲ | ಸಂ ಗ ಯ 


ನ | ಶ 


ರ 


24 


ರ 


ನೊ 


# 


ಲ 


… 


ಗ 


ಮ 


ಪ | ಗ s ಸಾ 


ಸಾ 


ಸಾ S 


S 


ಮ 


S | ಸಾ ಗ 


ಪ 


ಈ 


ಗ ಮ 


ಪ s 


೩ 
೧ 
| 
ಕೈ 


ವಿ 


ತಿ 


ಯೇ 


ಆ 


s ಶೃ೦ s 


ಆ 


ಗಾ S S S | ರ 


S S 


S S 


S 


S S 


169 

(೯೫) ವಚನ 
ನೂರನೋದಿನೂರ ಕೇಳಿದರೇನು 

ಆಸೆ ಹರಿಯದು ರೋಷ ಬಿಡದು - || ಪಲ್ಲವಿ || 
ಮಜ್ಜನಕ್ಕೆರೆದೂ ಫಲವೂ ಏನೂ ಮಾತಿನಂತೆ ಮನವಿಲ್ಲದ 

ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲಸಂಗಮದೇವ 


ರಾಗ ಜೀವನ್ನುರಿ-ಿ ತಾಲ - ಮಧ್ಯಲಯ 

ಸ್ಥಾಯಿ 


+ 


-3 

6 


ಸs ನಿ ಸ ಪ ಪ ಧ ನ ಪ ಗ s .ರಿ ಸಾರಿ ಮ ಪ s 

ನೂ 5 ರ ನೋ ] ದಿs ನ s ರs ಕೇ … ಆ ದ ರೇ … ನೂ s 
- ಪ ಧ ನ ಮ ಪ ನಿ ದ ಪ ಪ ಧ ನ ಪ ಗ … ರಿ ಸಾ 
- ಆs ಸ ಹ ೦ ಯ ದು _s - S ಷ ಬಿ ಡ … ದೂ _s 


| 


ಅಂತರ 


18 


ಮ s ಮ ಮ ಪ ಪ ಧ s | ಸ ಸ ಸs| ಸs ಸs 
ಮ : " ನ ಕ್ಕೆ ರೆ ರೂ 5 ಫ ಲ ವ 5 ಏ s ನೂ s 


R ೩೧ 


- 
a 


- 


NR 


೧ 


37 

೧ «Z೧೫ + ೧೧ 
| 
3 

೧ 
3 ೧ ೧೯ & 


ಕ 


* 


ನಾ ತಿ ನಂ ತೆ ಮ ನ ವಿಲ್ಲದ ಜಾ ತಿ ದೊಂಬ- s ರ _ s 

ತೆ 
ರಿ ಗ ರಿ ಸಾ ರಿ ಗ ಪ ಪ ಸ ನಿ ಸ ದ ಧ ಸ ಸ 
ನೋ … ಡಿ ನ ಗು ವ ನ ನ್ನು ಕೂಡಲ ಸಂಗಮ ದೇ ನಾ 


Eliis 


ವಚನ ಸ೦ || 


( 22 ) 


170 


(೯೬ ) ವಚನ, 
ಉರಿವ ಕೆಂಡದ ಮೇಲೆ ತೃಣವನಿರಿಸಿದರೆ 
ಆ ತೃಣವನಾಕೆಂಡ ನುಂಗಿದಂತೆ 

|| ಪಲ್ಲವಿ || 
ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ 

ಆತನ ಸರ್ವಾಂಗವೆಲ್ಲ ಲಿಂಗ ಕಾಣಾ ರಾಮನಾಥಾ || ೧ || 
ರಾಗ ಭಾಗೇಸರಿ - ತಾಲ - ಮಧ್ಯಲಯ 

ಸ್ಥಾಯಿ 


+ 


+ 


ಧ ಧ ಧ ಧ ಧ ನಿ ಧ ನ ಮ ಪ ಧ ನ | ಗ ಗ ರಿ ಸಾ 
ಉ ರಿವ ಕೆಂಡದ ಮೇಲೆತೃಣ ನ ನಿರಿ, ಸಿ ದ ರೆ 
ಸಾ … ಧ ನಿ ಸಾ ಮ ಗ S T s | ರಿ S ಸಾ . S | 

| ನ ನಾ ಕೆಂಡ 
ಡ ನು s h s | ದಂ … ತೆ _ s 


೮ 


] 


& 


ಅಂತಸ 


* 


Q2 


s 


&•|೭ 

ಸಿ 


ಗ ಮ 
ಗು ರು 


ಧ ನಿ ಸ ಸ 
ಚ ರ ಣ ದ ಮೇಲೆ | ತ ನ ಎಂ ಬ ತೃ ಣ ನ 


+T |7 

3 


. 


3 3- 


3 2 16 


0 


ಧ S ಧ ಧ ಧ ನಿ ದ ಪ ಮ ಪ ಧ ನ ಗ ರಿ ಸ 
ತಂ ….. ದಿ ರಿ ಸಿ - ದ ರೆ ಆ ತ ನ ಸರ್ವಾ೦ ಗs ಲ್ಲ 
ಗ ಮ ಧ ನಿ ಸ ಸ s ಗ S T s | ರಿ S ಸಾ _ s 
ಲಿಂ 3 ಗs ಕಾ s ಣಾ s [ರಾs ನ s | ನಾ s ಥಾ … 


ಆ <| 


171 


(೯೭) ವಚನ 
ಹಸಿವಾದೊಡುಂಬುಧನು ಸತಿಯ ಸಂಭೋಗವನು 

ಆನಾಗಿ ನೀ ಮಾಡೆಂಬುವರುಂಟೀ 
ಮಾಡುವದು ಮಾಡುವದು ತನುಮುಟ್ಟಿ ಮಾಡುವದು ಮಾಡುವದು ಮನಮುಟ್ಟ 
ತನುಮುಟ್ಟಿ ಮನಮುಟ್ಟಿ ದಿರ್ದೊಡೆ ಕೂಡಲಸಂಗಮದೇವ ಏತರಲ್ಲಿಯೂ ಮೆಚ್ಚ 
ರಾಗ ಕೇದಾರ- ತ್ರಿ ತಾಲ- ಮಧ್ಯಲಯ 

ಸ್ಥಾಯಿ 


ಸಾ ಸಾ ನ ಮ ಗ ಪ ಪ ಮ ಧ ಪ ಮ ಮ ಮ ಮ | ರಿ ಸಾ ಸಾ 
ಹ ಸಿ ನಾ ದೊ ಡುಂ ಬು – ದ ನು ಸತಿ ಯ ಸಂಭೋ ಗ ನ ನು 
ಮ ಪ ಧ ನಿ ಧ 5 ಸs| ಮ … ನ ನ 6 s ಸಾ … 
ಆ … ನಾ ಗಿ ನೀ S ಮಾ s ಡೆಂ … . ಬು ವ ರುಂ 5 ಟಿ … 


ಅಂತರ 


೧ 


೩L 


થ-સ્ત્ર 


&2 


ಆ 


ಮಾ ಡು ವ ದು ನಾ ಡು ವ ದು | s ತ ನು s ನು s & s 
ಸ ಸ ಥ ದ | ಧ ನಿ ದ ಪ | ವು 3 ( ಮ ) s s . 
ಮಾ ಡು ವ ದು ನಾ ಡು ವ ದು ಮ … ( ನ ) 5 | ಮು ಮೂ 

s ( ಸ) ಮ ಮ s ಮ ರಿ 5 ರಿ ಸಾ … 
ತ ನು ಮುಟ್ಟಿ ಮ … ನs ನು s & ದಿs ರ್ದೊ ಡೆ s 
ಮ ಪ ದ ನಿ ಸ ಸ ದ ಪ ಮ ಪ ಧ ಸ ಮ … ರಿ ಸಾ 
ಕೂಡ ಲ ಸಂ ಗ ಮ ದೇ ವ ಏ ತ ರ ಲ್ಲಿ ಯೂ 5 ಮೆ ಚ 


73 
1 {೧]130 

72 
3 } 

1 } -A 


થ 


12 


##. 


& 


ON 


3°s 


172 


| 


4| 


೧೧ 


A 


q 


- 


ಗರಿಸಾನಿಸಾs 


| ೧೯ 


ಉ 


೦ 


| 


| 


18 


ಕ್ಯ 


B 


೪ 
| 
s 


C 
೧ 


3 
೧ ಇ 


ಗರಿ 


SS| 


ee 


ಕೈ 


_ 


_ ೧ ] 33 


ನಗರಿ|ಮ 


ಎಃ | 


no na 


+ 


-ತಾಲರಂಪಾ-ಮದ್ಯಲಯ 

(೯೮)ನಚನ ಮನಶುದ್ಧವಿಲ್ಲದವಂಗೆದ್ರವ್ಯದಬಡತನವಲ್ಲದೆಚಿತ್ತಶುದ್ಧದಲ್ಲಿಕಾಯಕವಮಾಡುವಲ್ಲಿಸದ್ಭಕ್ತಂಗೆ||ಪಲ್ಲವಿ|| ಎತ್ತನೋಡಿದಡತ್ತಲಕ್ಷ್ಮಿತಾನಾಗಿಪ್ಪಳುಮಾರಯ್ಯಪ್ರಿಯಅಮರೇಶ್ವರಲಿಂಗದಸೇವೆಯುಳ್ಳನ್ನಕ್ಕ||೧|| 

- ರಾಗದೇಶ 


1 3 NR 
3- 3 

೧ ೧ 
+ $ 13) 18 
- ೧ C R 


ಅಂತರ 


ತಿ 
& 
13 
p 


- 


| 
| 


-IZ 


7 . 


+ 


a 


3 


+ 


| 


3C ೫ 


ಮಮ|ಪಪಧನಪ 


೬೬ 


3 


* 


3 


1 


0 


3 
ಆ 


3 
3 


|ಯ್ಯಪಿಯ|ಅನs| 


3 


+ ೧ | So s 


22 


R 


& 


| + 


ನಾ 


2 


೧ 


8 | 


- 173 
( ೯೯ ) ನ ಚ ನ 


ಕಾಮಸಂಗ ನಿಸ್ಸ೦ಗವಾಗಿ ಇನ್ನಾವಸಂಗವನರಿಯೆನಯ್ಯ 

ಮಿಗೆ ಒಲಿದೆನಾಗಿ ಅಗಲಲಾರೆನು || ಪಲ್ಲವಿ | | 


ನಗೆ ಮೊಗದರಸಾ ಅವಧಾರು ಕೂಡಲಸಂಗಮದೇವಾ 

ಬಗೆದು ಹೋಗುವೆನಾ ನಿಮ್ಮ ಮನವ 


|| ೧ || 


ರಾಗ ಮಾಂಡ್ - ತಾಲ ದಾದರಾ - ಮಧ್ಯಲಯ 


ಸ್ಥಾಯಿ 


+ 


- + 


0 


+ 


+ 


+ 


+ 


೧ 


3 


3 3 
- 3- 3-7 

73 


s ಮ ಸಂ ಗs ನಿ ಸ್ಪಂ ಗ ನಾ ಗಿ ಇ  ಾ ನ ಸಂ ಗ ನ 


೧ 


47 
3 3 8 


ನ ರಿ ಯೆ ನಯ್ಯ ಮಿಗೆ ಒ ಲಿ ದೆ ನಾ ಗಿ ಅ ಗ ಲ ಲಾ ರೆ ನು 


ಅ೦ತರ 


• * 


3 


* 


೧7 


2 


w 


೧ * 


3 


- 


2 


೫ 


ಗೆ ಮೊ ಗ ದ ರ ಸಾ … ಅ ವ ಧಾ ರು ಕೂ S S S 
ಸ ದ s | ಸs ನಿ ನಿ ಸ ದ ದ ಪ ಪ ಗ ಮ 
ಮ ದೇ … | ವಾ s ಬ ಗಿದು ಹೋ ಗು - ನಾ ನಿ. 


1 


೧ * 


20 


EL 


2 


1 


ઘુ 


4 


| 


೧೦೦ನಚನ: ಬಹ್ಮಂಗೆವಾಕ್ಪರುಷವಿಷ್ಣುವಿಂಗೆನಯನಪರುಷ ರುದ್ರಂಗೆಹಸ್ತಪರುಷನಮ್ಮಕೂಡಲಸಂಗಯ್ಯನಶರಣರಪಾದವೇಪರುಷ 

ರಾಗಕಾಫಿ-ತಾಲಝುಂಪಾ-ಮದ್ಯಲಯ 


||ಪಲ್ಲವಿ|| 

||೧|| 


0 
| 


+ 


+ 


+ 


+ 


+ 


0| 


+ 


೧ 


5 | 1 


K | 


ಪರುಷವಿಷ್ಟು 


ವಿಂಗೆನಯ 


ನ 


ಸರುಷ 


174 


) 


. 


ಅಂತರ 


೧ 
27 
RC 


# 


೧ 


ಮ_s|ಸsಧ|ನಿ 

s|ದ್ರಂsಗೆಹ 


# 


ಸರುಷಸಮ್ಮಕೂಡಲಸಂಗಯ್ಯs:ನ 


` 
286 
ಗಿ 7 

3R 


- ೧ 

32 
೧ | 

| 


3 


ಪ|ಮ 


esseez 


3 


2 


3 


೧೦೧ನಚನ 


ತಂದೆನೀನುತಾಯಿನೀನುಬಂಧುನೀನುಬಳಗನೀನು ಕನೀನಲ್ಲದೇಮತ್ತೆಯಾರೂಇಲ್ಲವಯ್ಯಕೂಡಲಸಂಗಮದೇವಯ್ಯ 

ಹಾಲಲ್ಲೆದ್ದುನೀರಲ್ಲಿದ್ದುಎನಗಿದೇದಿವ್ಯ ರಾಗಮಿಶ್ರಪಹಡಿ-ತಾಲಖವಾಲಿ,ಕೇರವಾ,ದಾದರ-ಮಧ್ಯಲಯ 


| 


+ 


+ 


175 


* 


SS 


ಸಾ_S 


473 


Y 


3- 
12 


2೧3೧ | 


ಪನಿಧನಿ ನೀsನುs 


SS 


ತಂ_S 


3ಸಿ 


ನೀ…ನು 


ಸಿ 


ತಾSS 


೪ 


ಯಿ 


3೧ 


S 


S 


20S 


. 


೫ 


3ಇ 


ಆ 


ಜಿ 


3 


ರಿನಿS ಧುನೀ… 


ಸ ನು 


ದ ಬ 


ಪಮ… ಳಗಾS 


ಮ5 ನೀ 


ಧನ ನುS 


೧ \ u 


" 
3 


ಆ 


SSSS 


ತಾಲ-ದಾದರ 


+ 


+ 


+ 


0 


+ 


+ 


0 


+ 


01+ 


+ 


+ 


0 


# 


೩ 


೧ 


YZ 


7 


೧ 


೧ 


3 


೩ 


s 
ನ 
. 
8 
ದ 
ಮ 
s 
ತೆ 
ಯಾ 
3 
ರು 
. 
s 
. 
s 
ನ 
s 
ಯ್ಯ 
s 
| 
s 
sss 


# 


೧ 


Z 


೧ 


દ 


೧ | 


ere 


ಇ 


# 


થ 


Is 


ಯ್ಯsss_s_s 


176 


ಕೇರವ 


+ 


72 


eಉ 


+ ೧ ! 


nಉ 


&ಉ 


s|6sಸೆ|ಧ…ಮsಮsಧಸನಿದಸs 

s|ಲಲೆ8ದ್ದುನೀರ_ss೮…ದ್ದುs|ss_s_s ಧನಿ|ಸsನs ಗಿದೇ 


C೧ 


3೧ | & 


ಏ 


ನ 


3 


(೧೦೨) 


ವ 


ಚನ 


ವಚನ ಸಂ | 


ಮಠವೇಕೆಪರ್ವತವೇಕೋನಿರ್ಜನವೇಕೋಚಿತ್ರಸಮಾಧಾನಉಳ್ಳಶರಣಂಗೆ 

||ಪಲ್ಲವಿ|| ಮತ್ತೆಹೊರಗಣಚಿಂತೆಧ್ಯಾನ,ಮೌನ,ಜಪ,ತಪವೇಕೊತನ್ನತಾನರಿದಶರಣಂಗೆಗುಹೇಶ್ವರಾ||೧|| 

ರಾಗಸೋಹನಿ-ತಾಲದಾದಾ-ಮಧ್ಯಲಯ-ಸ್ಥಾಯಿ 


| 


| 


| 


- 


| + 


+ 


10 


+ 


+ 


# 


0 


. 


+ 


0 


“ 


೩ ૦ 


ಹ 


೧ 


3 


x 


2 


-ರ|ವೇ 


|ಕೋs|ಸರ್ವತವೇ|sಕೋನಿsರ್ಜನವೇಕೋ 


4 


. & 


177 


3 


೧ 


x 


LA|0 


೧ . | 


ಸ 


ಮಾ| 


ಉ 


ರಣಂಗೆ 


ಳ್ಳಶ 

ಅಂತರ 


as 


- 


೧೩ 


ಇz 


೧೯z 


12 


24 


2: 21 


2 


24 


B 


X 


ನ 


ಕೈ 


ಹೊ 


ರ 


ಣ|ಚಿಂ 


ತೆ|ಧ್ಯಾ 


ನ 


ಮೌ 


ನ|ಜ 


ಸ 


દt ೭ 


K 


ತ 


ಪ 


ವೇ 


ಕೋ 


- 


: 


: ೨ 


28 


X 


2 


7 


L 


W 


3 


೧೭ 


0 


( 23 ) 


೧ 


೧ 


0 


3 


ಈ 


< 


2 


ಬಳು 


ರಾs 


೧ || 


+- 


೧||೧೧3-1 


೧೧& 


೧೧# 


೧೧ 


೧ಆ೧ 


&ಆ೧ 


೨ಆ...# 


1 


2 


0 


3 


೧೯ 


೧ 


| 


" 


K|1 


0 


0 


ವ ಚ ನ 


ನೋಡಿನೋಡಿಮಾಡ್ತ ನೇಮ ಸಲ್ಲವೂ ಸಲ್ಲವೂ 

- ತನು ಉದ್ದೇಶಮನ ಉದ್ದೇಶವಾಗಿ ಮಾಡ್ತೀನೇನು 
ಸಲ್ಲವೂ ಸಲ್ಲವೂ ಗುರುಪಥವಮೀರಿ ಮಾಡ್ತನೇಮವೂ ಸಲ್ಲವೂ 

ಕೂಡಲಸಂಗಮದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲು 


ಸಾ 
ರಿ 
ರಿ . 

ನ 
- ಡಿ ಮಾss ದ್ವ ನೇ 

ನಿ ಸಾ 

ರ 
8 


•|1 


2|# 


|22 


178 


ರಾಗ ದರ್ಬಾರಿ - ಕಾನಡಾ ತಾಲ ಜಲದ ಏಕತಾಲ 

ಸ್ಥಾಯಿ 


ಇ ಾ, 


ಬL 


( ೧೦೩ ) 


ಸಾ 


೧* 


&೧೯1;**•! 


| ರಿ 

… 
గను 
ನೋ 


ಸಾರಿ 
ವಾಗಿ ಮಾ ಡೈ 


ಸಾ 


- 


1| 


179 


ಆ ಆ 
೧ 
73 | 
* ಎಃ 
* ಈ 
೧ | 12 
ಆ ಆ 
ಅ ಆ 


sಸs|ವೂ 


… ? 
೧ ೧೯ 
? ೧ 
X | ೧ 
12 7 
೧ | 
12 3 
ಇ ೧ 


ನ 


೧ 
ಉ 


2 | 
೧ 


| ೩ 


ನೇ 


- 2 


ಅಂತರ 


ಸಥದಮೀs|8ಮಾ…ಡ್ರ 


- 
೧ ] 7 
3 | B- 
3 | 
೪ 
12 6 


ಕೂಡಲಸಂ|ಗಮದೇ…|ನssಇವು 


೧ 3 . 
1 
x | x 
12 

೧ 
12 13 


ರು… 


# 


ಗು 


180 


| | ಪಲ್ಲವಿ || 


( ೧೦೪ ) ವ ಚ ನ 
ನೀರಕಂಡಲ್ಲಿ ಮುಳುಗುವರಯ್ಯ 

ಮರನ ಕಂಡಲ್ಲಿ ಸುತ್ತುವರಯ್ಯ 
ಬತ್ತುವ ಜಲವ ಒಣಗುವ ಮರನ ಮೆಚ್ಚಿದವರು 

ನಿಮ್ಮನೆತ್ತ ಬಲ್ಲರು ಕೂಡಲಸಂಗಮದೇವಾ 
ರಾಗ ಯಮುನ- ತ್ರಿ ತಾಲ- ಮಧ್ಯಲಯ 

ಸ್ಥಾಯಿ 


# 


ಮ ನಿ ದ ನಿ ಸ s ಸs ಪ ಪ ಗ ಗ ಮ … ಪS 
ನೀ 8 ರ ಕಂ ಡ s 2 s ಮು ಳು ಗು ವ ರ _ s ಯ್ಯಾ ; 
ಗ ಗ ರಿ ರಿ ಗ ಮ ( ಪ) ರಿ ಗ ರಿ ರಿ ಸಾ ನಿ ರಿ ಸಾ 
ನ ರ ನ ಕಂ ಡ s | s ಸ್ತು : ತು ವ |ರss ಬ್ಯ 


ಅಂತರ 


• 


೧ ೧ 


- 

• #rep 

1 ೧3 


યસ: 


ಬs ತು . 


೧ 


12 HR ೧ ೧ 


-2. 


ಮ ಗ ಗ ಗ ಮ ಮ ಧ s | ಸ ಸ ಸ ಸ | 

ಲ ನ s |ಒಣ ಗು ವ ನ ರ 

ನಿ ಸ ಪ ದ ನಿ ದ ನಿ ದ ಪ ಮ ಧ . 
ಮೇ … ಬೈ ದ ವ ರು ನಿಮ್ಮ ನೆ S S S . ಬs S 
ಮ ಗ ಗ ಗ ಮ ಧ ಧ ನಿ ದ ೧ ಮ ದ s ಸs 
ಈ 5 ಡ ಲ ಸಂ … ಗ ಮ ದೇ sss | s _ s ವಾ S 


$% 


ಲ 


181 


( ೧೦೫ ) ವ ಚ ನ 


ಅಳಿಸಂಕುಳವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ 

ನಿಮ್ಮ ನಿಮ್ಮನೆಲ್ಲರನು ಒಂದ ಬೇಡುವೆನು - || ಪಲ್ಲವಿ | | 


ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವರ ಕಂಡರೆ 

ಕರೆದು ತಂದು ತೋರಿರೇ 


|| ೧ || 


ರಾಗ ಪೂರ್ಯಾಧನಾಶ್ರೀ - ತ್ರಿ ತಾಲ - ಮಧ್ಯಲಯ 

ಸ್ಥಾಯಿ 


| 


+ 
- 3-1; 

6 


+-- • 


೧| 


G 


೧ ೧ 


- 


ಪ ಪ ಪ s ಮ ಧ ಸ s ಮ ಧ ನ ಗ ಮ ರಿ ಗ … 
ಅ ಆ ಸಂ ಕು 

ಮಾ S S S | ನ ರ . 
ಮ ಗ , ಮ ಗ ಗ 
ಬೆಳ s ದಿಂ ಗ ಳೇ s | ಕೋ s _ s _s 

ಧ ಗ ಮ | ಗ ರಿ ಸಾ ಸಾ 
ನಿಮ್ಮ ನಿಮ್ಮ ನೆ 2 ರ ನು | ಒ೦s ದ ಬೇ | s ಡು - ನು 


x xx- 

೪ 
- 


ಆ 


೪ 


&೧| ೧೭,೧೨-1 

R 


Touto 


'28 


ಅಂತರ 


ક્ષ 


೫ ೧೩ 


a 


3|7 

೫ 


೧೯ … ಈ 


ಎ ನ್ಯೂ ಡೆ ಯ ಚ ನ 

S ರ್ಜು s ದೇ … ನ ರ 
- 8 ನಿ ದ ನಿ ದ ಪ s ಮ ಧ ನ ಗs ಗ ಮ ರಿ ಗ 
ಕಂ 5 ಡ ರ | ಕ ರೆ to s Ho Esoes o dess 


& 


- 

ಉ 3|ಆ 

0 


$ 


182 


( ೧೦೬ ) 


ವ 


ಚ ನ 


ಕಲ್ಯಾಣವೆಂಬ ಹಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು 
ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬಜ್ಯೋತಿಯ ಮುಟ್ಟಿಸಲು ||ಪಲ್ಲವಿ|| 

ತೊಳಗಿಬೆಳಗುತ್ತಿರ್ದುದಯಾ ಶಿವನ ಪ್ರತಾಪ ಆ ಬೆಳಗಿನೊಳಗೆ | 
ಒಪ್ಪುತ್ತಿರ್ದದಯ್ಯಾ ಅಸಂಖ್ಯಾತ ಭಕ್ತಗಣಂಗಳು || ೨ || 

ಶಿವಭಕ್ತನಿರ್ದ ಕ್ಷೇತ್ರ ಅವಿಮುಕ್ತ 
ಕ್ಷೇತ್ರವೆಂಬುದು ಹುಸಿಯೆ ನೋಡಾ 
ಶಿವಭಕ್ತನಿರ್ದ ದೇಶ ಪಾವನವೆಂಬುದು 

ಹುಸಿಯೇ ನೋಡಾ 
ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯರು 
` ಸಂಗನ ಬಸವಣ್ಣನ ಮಹಿಮೆಯನೋಡಾಶಿದ್ದರಾಮಯ್ಯಾ 


ರಾಗ ಮಿಶ್ರಪೀಲು- ತಾಲ ಕೇರನಾ - ಮಧ್ಯಲಯ 


ಸ್ಥಾಯಿ 


+ 
ಪ ದ 


ಸಾ 


0 


೧ 


12:* 3.ಈ 


ಸಾ ರಿ *s 
ED so s 


ರಿ 
20 


ಗ 
S 


ಮ 
ಪ 


ರಿ ಗ ಸಾ 
ತೆ s | ಯ 


… 
S 


… 
S 


ಲ್ಯಾ 


೧ ಆ 
| 

೧ * 

ಆ &೧೯& 

೧ K 
| &೧೭ 

೧ ಇ 


ಗ | ಸಾ 


2|3 x|op? 2|D 


2 
| 
3 


ಗ | ಗ 5 ಗg 0 s 

30 s E s ತೈs 


ಸಾ ಸಾ 
ರೆ ದೂ 


… . 
S. 


ವ 1 ನೆ 


೩ 

eeb 
o 
la 
scris 
es 
3 
la 

೪|3*೩ 


ಗs ಗ 


| 


ಗ ಮ 
ರ | ವೆಂ 


ಗ ಮ 
s ಬ 


s ಗ 

| ಬ 


೧ & ಈ & 
x 
| 
೧ 

೧ ಉ ರ್೧ 


… 
S 


ಆs ಚಾ 


a 


3 


s 


ಯ 


x z…-೧|2 

ಜ3 

೧ 


0 


ಮ 
ಸ 


ಪ 
ED 


ಗ ರಿ ಗ ಮ ಗ ರಿ ಗ . 
so sw s sgps & Ou 


೧ & & 
| 

| 17೫| 


ಸಾ ಸಾ ಸಾ ಸಾ 
ಮು ಸ ಲು 


- 


೧•||೧ 


ಇ 


3 


* 
• 
| 
೧ 

|7 •|R • 
| 
18 
) 


| 
R 

ಈ 


೧ 
೧ 
೧ 

೧ 
೧ 
) 


2 


% xಉ • 


x 
# 


12 


183 
ಪ ದ ಸಾ … | ರಿ ರಿ ರಿ ಗ ಮ ಗ ರಿ ಗ | ಸಾ s 
ತೊ ಳ ಗಿ ಬೆ ಳ ಗು 5 ತಿ _ s ರ್ದು s | ದ 5 ಯ್ಯಾ S 
ಗ ಗ ಗ ಗ 

ಗ : ಗ _s, ರಿ ರಿ ರಿ ಗ | ಸಾ … ಸಾ ಸಾ 
ನ – ತಾ … ಹ … ಶ್ರೀ 

ನ ನ ಪ್ರ ತಾ. 
ಗ ಮ ಗ ಮ ಮ ಗ 3 ರಿ ಗ | ಸಾ ಸಾ ಸಾ ಸಾ 
- ಆs ಬೆ ಗಿ ನೊ ಳ . ಗೆ ಒs ಪು ತಿ ರ್ದ ರ 

ಗ | ಸಾ … ಸಾ ಸಾ 
ಸಂ S ಖ್ಯಾ ತ s : ಭ ಮ 

| ಣಂ … ಗ ಳು 
ಪ ದ ಸಾ ಸಾ ರಿ ರಿ ರಿ ರಿ ಗ s ಗ | ಸಾ … ಸಾ …, 
ಶಿವ ಭ ನಿ ರ್ದ ,ಕ್ಷೇತ್ರ ಅ. 8 ವಿ s : ಮು … ಕ್ರ 
ಗ ಗ s... 

ರಿ ಗ | ಸಾ s ಸ್ನಾ 
* ಕೇ _ s, ಇ ಎಂ s, ಬು ದು s ಹು ಸಿ ಯ s, ನೋ s, ಡಾ … 

ಗ ಗ ಗ ಗ ಮ ಗ ಮ ಮ ಗ . ಗ್ರ ಸಾ ಸಾ ಸಾ 


x # +೧ 


3 


೦ ೧ 


& 


& 


-೧|3 


3 ೧೧|ಈ 

3 


21 


೩ # 


೦ 


r=6 


0 


೧ 


| 


| 


# 


೧x| 

| 
8 


13 


೩ 
. 


& 


೭ 


: 


1 
C • X 
2 | 
- 
19 

೧ ೪- # 3 

1 ೧| 

# ೧ 12 
0 6 


೧ 
2 
| 
2 

0 ೧ 


412 


ಈ 


: 


ಗ 


ಮ 


ಗ . 


& 


012 


& ೧2|62 

18 


| 


S 


18 
Z ೧ 

| 


0 


& 0 
0 
12 
, 
2 3 
, 
# 
: 

೧ D 
ಎ 
3 


C ೧|18 

1 


& ಈ &=& ಅಆಇಸಿ## 

ಜೆ 


|3 


ಗ ಮ ನಿ ಸ ಗ ….. 

- ರಿ 

ಗ ರಿ ಗ | ಸಾ … ಸಾ _ s 
ಹು ಸಿ ಎ s ನೋ … ಡಾ … ಹು ಸಿ ಯೆ 8 ನೋ … ಡಾ … 

ಗ | ಸಾ ಸಾ ಸಾ ಸಾ 
ಗು ಹೇ ಶ ರ ಲಿಂ ಗ: ದ ಲ್ಲಿ ಎ ನ ಪ ರ ಮಾ ರಾ, ಈ ರು 
ಗ : ಗ . 

ಗ ಗ: s, ರಿ ರಿ ದ ಸಾ ಸಾ ಸಾ ಸಾ 
ಸಂ … ಗ . 

ನ | ಣ್ಣ ನ ನ ಹಿ | ಮ ಯ ನೋಡಾ 

ಮ ಗ ಮ ಪ ಗ ರಿ ಗ | ಸಾ s : ಸಾ ಸಾ 
ಶಿs 
: ದ್ಧ ರಾಮ s ಯ್ಯ … ಶಿ s, ದ್ಧ ರಾ | ನು 3 ಯ್ಯ s, 


6 6 
೧ 


0 ೧|C K 
| 
| 
12 2 
| 
3 ೧೬ 
| 
| 
12 * 
! 
12 

0 


8|3 


೧ 


೭೬ 


0 C KC 
: 3 * * 


& 


ಆ ೧ 
• 
| 
೧ 

ಆ 
33 


813 


? " 

- 


184 


(೧೦೭) ವಚನ 
ಕಾಳಿದಾಸಂಗೆ ಕಣ್ಣನಿತ್ತೆ ಓಹಿಲಯ್ಯನ ನಿಜಪುರಕೊಯಿದೆ. 
ನಂಬಿಕರೆದೊಡೆಓಎಂದೆ 

- || ಪಲ್ಲವಿ || 
ತೆಲಗುಬೊಮ್ಮಯ್ಯಗೆ ಒಲಿದೆ ದೇವಾಕೂಡಲಸಂಗಮದೇವಾ 

ಅಯ್ಯ ಎನ್ನನೇಕೆ ಒಲ್ಲೆ ಯಯಾ 
ರಾಗ ಭೈರವಿ - ತಾಲ ಕೇರನಾ - ಮದ್ಯಲಯ 
- 

ಸ್ಥಾಯಿ 


ರಿ … ನಿ ಸಾರಿ ಮ s ಮ ಪ … ಗ ಮ 


೧. 


ಸಾ … ಸಾ … 


&೧] 


; 


& 


* 


8 


# 


…|4 


ಸs 

ಸ ಸs ಸs ಪ 
ಓ … ಹಿ ಲs ಹೈ … ನನಿ ಜ ಪುರ ಕ್ಕೊ ಯಿ ದೆ | 
ಗ ಮ ಧ ನಿ ಸ ಸ ಸ ಸ ಸ ಧ ಮ s ಸಾ _ s 
ನಂ : ಬಿ ಕರೆ ದೊ ಡೆ sss Lo swo s is 


3 


& 


| 


2|೩ 


3-| 


ಅತಂರ 


| 


ಧ 


ನಿ 


ಸ 


ನಿ 


S 


ಸೆ 


_ s 


* 35|೧೧ 

೧ 2 


* R|- 

* 


21 8|೩C 


1$ 


ಗು ಬೊಮ್ಮ 


೫ 0೨೧| 


೧& 


೧|A ೧|3 


2 9|ಆ 


೧|9 


18 


… 


ಯ್ಯಾ ! 


ಈ 5 ಲ | ಸಂ 
ಸs ಸs ಪ ಧ ನ ಪ | 
ಎ S « s ನೇ … ಕೆs| 


R 


2K| 


s 


ಆ 3|3ಆ 


ಸಾಃ 
s | ಯ 5 


ಸಾ 
ಯ್ಯಾ 


3 


185 


ಮ| 


ಆ 


ಆ 


ಆ 


||ಪಲ್ಲವಿ|| 


ಮ 


# ೨ 
K | 12 


೩ ೪೫ 
13 | 13 


* 


೧ | K 


+ 
. 
. 
. 


s|ರಿ 


S 


2 


13 


ಆ 
S 


) 


|…. 


… 
| 


- 


ಚನ: 


ಶ 


7 ಇಸ್ 


T 


& ಇಸ 


೧ | 1 


| 


2 


0 | 


ನ 


ಕಾಗಭೈರವಿ-ತಾಲದಾದರ-ಮಧ್ಯಲಯ 

ಸ್ಥಾಯಿ 


ಆಯಿತೆನ್ನೆಆಗದೆನ್ನೆನೀಎನ್ನನಾಎನ್ನೆಲಿಂಗವೆನ್ನೆಲಿಂಗೈಕ್ಯವೆನ್ನೆಸಂಗವೆನ್ನೆನಿಸ್ಸ೦ಗವೆನ್ನೆಆಯಿತ್ತೆನ್ನೆಆಗದೆನ್ನೆನೀಎನ್ನೆ ಮಲ್ಲಿಕಾರ್ಜುನಲಿಂಗದಲ್ಲಿಘನಲಿಂಗೈಕ್ಯವಾದಬಳಿಕಮತ್ತೆನೂಎನ್ನಲೊಲ್ಲದೇಇದ್ದೆನು 


1 1 


13²| ಕೆ 


ಮ 


(೧೦೮) 


* | ಣ ೧೧ 


ಪ 


- 


SSSON 


ಗ 
ಮ 


C | 2 


? ಇಷ 


vel que 
೧ | ಈ 


[fa ನ 
೧ | 2 


3 | ? 


C | 12 


+ 


: 1 
ಆ ಆ 
8 ಎ 


2 
18 
2 | ೧ 


ಸssಧನ 


SSOG 


+ 


186 


ಅಂ ತರ 


| 


21 


K 
| 
8 


& 
x 
| 
೧೫ ## 3 
| 
$ 

೧೯ 


ನಿ ಸ 
s ರ್ಜು ನ ಲಿಂ 


21 6|24 


R 
೧ 
| 
K 

3 


3 


B 
| 
3 


೧೩ 
7 

| 
m ೫ 
# 
7 


| 
# 


23 
( 
೩ 
೩ |(29 

8|ಆ 


4 


3 


2 


ದ | ಮ ಮ ಮ ಗ ಗ ಮ ಪ ಮ ರಿ ರಿ 
ತೆ ನುಎನs ಲೊ & ಲ್ಲ ದೆ ಇ ದ್ದ ನು 


# 


: ಸ ಮಾ ಪ್ರಿ : 


